ಕರ್ನಾಟಕ ಸರ್ಕಾರ 


ಸವಿ ಕನ್ನಡ 


ಅಭ್ಯಾಸ ಸಹಿತ ಪಠ್ಯಪುಸ್ತಕ 


ಮೂರನೆಯ ತರಗತಿ 
೨೦೧೪ 


ಕರ್ನಾಟಕ ಪಠ್ಯಪುಸ್ತಕ ಸಂಘ (ರಿ) 
೧೦೦ ಅಡಿ ವರ್ತುಲ ರಸ್ತೆ, ಬನಶಂಕರಿ ೩ನೇ ಹಂತ, 
ಬೆಂಗಳೂರು-೫೬೦೦೮೫ 


ಅಧ್ಯಕರು 
ಎ 
ಡಾ| ನರಸಿಂಹಮೂರ್ತಿ ಆರ್‌, ಮುಖ್ಯಸ್ಥರು, ಕನ್ನಡ ವಿಭಾಗ, ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜು, ಮಂಗಳೂರು. 


ಸದಸ್ಯರು 

ಶ್ರೀ ದೊಡ್ಡಣ್ಣ ಹೆಚ್‌ ಗದ್ದನಕೇರಿ, ಸಹ ಶಿಕ್ಷಕರು, ಸರಕಾರಿ ಪ್ರೌಢ ಶಾಲೆ, ತುಳಸಗೇರಿ, ಬಾಗಲಕೋಟೆ ತಾಲ್ಲೂಕು. 

ಶ್ರೀ ಇಂದ್ರ ಕುಮಾರ್‌ ಎಚ್‌.ಬಿ. ಸಹ ಶಿಕ್ಷಕರು, ಸರಕಾರಿ ಹಿ.ಪ್ರಾ.ಶಾಲೆ, ಕುರ್ಕಿ, ದಾವಣಗೆರೆ ತಾಲ್ಲೂಕು. 

ಶ್ರೀಮತಿ ಬಿ. ಕೆ. ಧನಲಕ್ಷ್ಮಿ, ಬಿ.ಆರ್‌.ಪಿ, ಬ್ರಹ್ಮಾವರ ವಲಯ, ಉಡುಪಿ ತಾಲ್ಲೂಕು. 

ಶ್ರೀ ಕೆ.ಬಿ. ಕೆಂಡಗಣ್ಣಸ್ವಾಮಿ, ಸರಕಾರಿ ಪ.ಪೂ.ಕಾಲೇಜು (ಪ್ರೌಢಶಾಲೆ ವಿಭಾಗ), ಮೆಣಸೀಕ್ಯಾತನಹಳ್ಳಿ. 
ತಿ. ನರಸೀಪುರ ತಾ|, ಮೈಸೂರು ಜಿಲ್ಲೆ. 


ಕಲಾವಿದರು 
ಶ್ರೀ ಜಾನ್‌ ಚಂದ್ರನ್‌, ಚಿತ್ರಕಲಾ ಶಿಕ್ಷಕರು, ಸಂತ ಅಲೋಶಿಯಸ್‌ ಪ್ರೌಢಶಾಲೆ, ಮ೦ಗಳೂರು. 


ನ) 


ಪರಿಶೀಲಕರು 
ಡಾ| ಬಿ. ಪ್ರಕಾಶ, ಕನ್ನಡ ಅಧ್ಯಾಪಕರು, ಎನ್‌.ಐ.ಟ.ಕೆ., ಪ್ರೌಢಶಾಲೆ, ಸೂರತ್ಕಲ್‌, ದಕ್ಷಿಣ ಕನ್ನಡ ಜಿಲ್ಲೆ. 


೦ಪಾದಕ ಮಂಡಳಿ ಸದಸ್ಯರು: 

ಚಂದ್ರಶೇಖರ ಪಾಟೀಲ್‌, ಸಾಹಿತಿಗಳು, ಸಂಕ್ರಮಣ ಪ್ರಕಾಶನ, ಎಲಚೇನಹಳ್ಳಿ, ಜೆ.ಪಿ. ನಗರ , ಬೆಂಗಳೂರು-೭೮ 
- ಕೆ. ಮರುಳಸಿದ್ದಪ್ಪ, ಸಾಹಿತಿಗಳು, ನಂ ೧೩೭, ೧೨ನೇ ಕ್ರಾಸ್‌, ಜೆ.ಪಿ. ನಗರ, ಬೆ೦ಗಳೂರು-೭೮ 

ಸಾ.ಶಿ. ಮರುಳಯ್ಯ, ಸಾಹಿತಿಗಳು, ರಾಗಿಣಿ, ಹಂಪಿನಗರ, ಬೆಂಗಳೂರು. 

ಅ.ರಾ.ಮಿತ್ರ, ಸಾಹಿತಿಗಳು, ಕೆ.ಎಚ್‌.ಬಿ. ಕಾಲೋನಿ, ಯಲಹಂಕ, ಬೆಂಗಳೂರು. 


. ವಿಷ್ಣು ಎಂ. ಶಿಂದೆ, ಸಹಾಯಕ ಪಾಧ್ಧಾಪಕರು, ಶಿಕಣ ವಿಭಾಗ, ಕರ್ನಾಟಕ ರಾಜ್ನ ಮಹಿಳಾ ವಿಶ್ರವಿದ್ದಾನಿಲಯ, 
ಕ್ಟ ಲ್ಯ 3 ಸ್ಯ ಸ್ಹ 
ಜ್ಞಾನಶಕ್ತಿ ಆವರಣ, ತೊರವಿ, ಬಿಜಾಪುರ - ೫೮೬೧೦೮. 


ಮುಖ್ಯ ಸಂಯೋಜಕರು: 

ಪ್ರೊ. ಜಿ.ಎಸ್‌.ಮುಡಂಬಡಿತ್ತಾಯ, ಪಠ್ಯಕ್ರಮ ಪರಿಷ್ಕರಣೆ ಮತ್ತು ಪಠ್ಯ ಪುಸ್ತಕ ರಚನೆ, ಕರ್ನಾಟಕ ಪಠ್ಯಪುಸ್ತಕ ಸ೦ಘ, 
ಬೆ೦ಗಳೂರು - ೫೬೦ ೦೮೫ 

ಸಲಹೆ ಮತ್ತು ಮಾರ್ಗದರ್ಶನ: 

ಶ್ರೀ ವೈ.ಟಿ. ಗುರುಮೂರ್ತಿ, ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಪಠ್ಯಪುಸ್ತಕ ಸಂಘ. ಬೆಂಗಳೂರು - ೮೫. 

ಶ್ರೀ ಬೆಳ್ಳಶೆಟ್ಟಿ, ಉಪನಿರ್ದೇಶಕರು, ಕರ್ನಾಟಕ ಪಠ್ಯಪುಸ್ತಕ ಸಂಘ, ಬೆಂಗಳೂರು - ೫೬೦ ೦೮೫ 

ಕಾರ್ಯಕ್ರಮ ಸಂಯೋಜಕರು: 


ಶ್ರೀ ಪಾಂಡುರಂಗ, ಹಿರಿಯ ಸಹಾಯಕ ನಿರ್ದೇಶಕರು, ಕರ್ನಾಟಕ ಪಠ್ಯಪುಸ್ತಕ ಸಂಘ, ಬೆಂಗಳೂರು - ೮೫. 


೨೦೦೫ನೆಯ ರಾಷ್ಟೀಯ ಪಠ್ಯಕ್ರಮದ ಆಧಾರದ ಮೇಲೆ ರಚಿತವಾದ ಕರ್ನಾಟಕ ರಾಜ್ಯ ಪಠ್ಯವಸ್ತುವಿನ 
ಆಧಾರದ ಮೇಲೆ ಕರ್ನಾಟಕ ಪಠ್ಯಪುಸ್ತಕ ಸಂಘವು ೨೦೧೦ ನೆಯ ಸಾಲಿನಿಂದ ಒಂದನೆಯ ತರಗತಿಯಿಂದ 
ಹತ್ತನೆಯ ತರಗತಿವರೆಗಿನ ಪಠ [ಪುಸ್ತಕಗಳ ರಚನಾ ಕಾರ್ಯದಲ್ಲಿ ತೊಡಗಿದೆ. ಒಟ್ಟು ೧೨ ಭಾಷೆಗಳಲ್ಲಿ 
ಭಾಷಾ ಪಠ್ಯಪುಸ್ತಕಗಳನ್ನು ಹಾಗೂ ಕೋರ್‌ ವಿಷಯಗಳನ್ನು ಈ ಮಾಧ್ಯಮಗಳಲ್ಲಿ ರಚನೆ ಮಾಡಲಾಗುತ್ತಿದೆ. 
೧ ರಿಂದ ೪ ನೆಯ ತರಗತಿಯವರೆಗೆ ಪರಿಸರ ವಿಜ್ಞಾನ, ಗಣಿತ ಮತ್ತು ೫ ರಿಂದ ೧೦ ನೆಯ ತರಗತಿಯವರೆಗೆ 
ಕೋರ್‌ ವಿಷಯಗಳಾದ ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನಗಳಿರುತ್ತವೆ. 


೨೦೦೫ರ ರಾಷ್ಟ್ರೀಯ ಪಠ್ಯಕ್ರಮವು ಈ ಕೆಳಗಿನ ವೈಶಿಷ್ಟ್ಯಗಳನ್ನು ಹೊಂದಿದೆ. 
ಕಲಿಕೆಯನ್ನು ಜೀವನದ ಆವಶ್ಯಕತೆಗಳೊಂದಿಗೆ ಜೋಡಿಸುವುದು 
ಕಂಠಪಾಠ ವಿಧಾನದಿಂದ ಕಲಿಕೆಯನ್ನು ಮುಕ್ತಗೊಳಿಸುವುದು 
ಪಠ್ಯಪುಸ್ತಕಗಳ ಹೊರತಾಗಿ ಪಠ್ಯಕ್ರಮವನ್ನು ಶ್ರೀಮ೦ತಗೊಳಿಸುವುದು 
ಜ್ಞಾನದ ಅಭಿವೃದ್ಧಿಗೆ ಕಲಿಕಾ ಅನುಭವಗಳನ್ನು ಬಳಸುವುದು 
ಭಾರತದ ಪ್ರಜಾಸತ್ತಾತ್ಮಕ ನೀತಿಯನ್ವಯ ಮಕ್ಕಳ ಆವಶ್ಯಕತೆಗಳಿಗೆ ತಕ್ಕಂತೆ ಸ್ಪಂದಿಸುವುದು 
ಶಿಕ್ಷಣವನ್ನು ಇಂದಿನ ಹಾಗೂ ಭವಿಷ್ಯದ ಜೀವನಾವಶ್ಯಕತೆಗಳಿಗೆ ಹೊ೦ದುವಂತೆ ಮಾಡುವುದು 
ವಿಷಯಗಳ ಮೇರೆಗಳನ್ನು ಮೀರಿ ಅವುಗಳಿಗೆ ಸಮಗ್ರದೃಷ್ಟಿಯ ಬೋಧನೆಯನ್ನು ಅಳವಡಿಸುವುದು 
ಶಾಲೆಯ ಹೊರಗಿನ ಬದುಕಿಗೆ ಜ್ಞಾನವನ್ನು ಸಂಯೋಜಿಸುವುದು. 
ಮಕ್ಕಳಿಂದಲೇ ಜ್ಞಾನವನ್ನು ಅಭಿವೃದ್ಧಿ ಪಡಿಸುವುದು. 


ನೂತನ ಪಠ್ಯಪುಸ್ತಕಗಳಲ್ಲಿ ನೂತನ ವಿಧಾನಗಳಾದ ಅಂತರ್ಗತ ವಿಧಾನ (Integrated Approach), 
ರಚನಾತ್ಮಕ ವಿಧಾನ (0೦೧81100016 Approach) ಹಾಗೂ ಸುರುಳಿಯಾಕಾರದ ವಿಧಾನ (Spiral 
Approach) ಗಳನ್ನು ಅಳವಡಿಸಲಾಗಿದೆ. 


ಪಠ್ಯಪುಸ್ತಕಗಳ ವಿಷಯ ಹಾಗೂ ಅಭ್ಯಾಸಗಳು ವಿದ್ಯಾರ್ಥಿಗಳನ್ನು ಯೋಚನೆ ಮಾಡುವಂತೆ ಮಾಡಿ, 
ಚಟುವಟಿಕೆಗಳ ಮೂಲಕ ಜ್ಞಾನ ಹಾಗೂ ಸಾಮರ್ಥ್ಯಗಳನ್ನು ಗಳಿಸಿಕೊಳ್ಳುವಂತೆ ಪ್ರಯತ್ನ ಮಾಡಲಾಗಿದೆ. 

ಪಠ್ಯಪುಸ್ತಕಗಳೊಂದಿಗೆ ಅತ್ಯಂತ ಆವಶ್ಯಕ ಜೀವನ ಮೌಲ್ಯಗಳನ್ನು ಅಂತರ್ಗತವಾಗಿ ಬಳಸಲಾಗಿದೆ. ಈ 
ನೂತನ ಪಠ್ಯಪುಸ್ತಕಗಳು ಪರೀಕ್ಷಾ ದೃಷ್ಟಿಯಿಂದ ರಚಿತವಾಗಿಲ್ಲ. ಬದಲಾಗಿ ಅವುಗಳು ವಿದ್ಯಾರ್ಥಿಗಳ 
ಸರ್ವಾಂಗೀಣ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿವೆ. ತನ್ಮೂಲಕ ಅವರನ್ನು ಸ್ವತಂತ್ರ ಭಾರತದ ಸ್ವಶ್ಳಸಮಾಜದ 
ಉತ್ತಮ ಪ್ರಜೆಗಳನ್ನಾಗಿ ಮಾಡುವ ಪ್ರಯತ್ನ ನಡೆದಿದೆ. 


ಭಾಷಾಕಲಿಕೆಯಲ್ಲಿ ಅತ್ಯಂತ ಮುಖ್ಯ ಗುರಿಗಳಾದ ಆಲಿಸುವುದು, ಮಾತನಾಡುವುದು, ಓದುವುದು, 
ಬರೆಯುವುದು ಹಾಗೂ ಆಕರಗ್ರಂಥಗಳಿಂದ ವಿಷಯ ಸಂಗ್ರಹಣೆಯಂತಹ ಕ್ಷೇತ್ರವಾರು ಸಾಮರ್ಥ್ಯಗಳಿಗೆ 
ಒತ್ತು ನೀಡಲಾಗಿದೆ. ಈ ಕೌಶಲಗಳೊಂದಿಗೆ ಕ್ರಿಯಾತ್ಮಕ ವ್ಯಾಕರಣ, ಸೌಂದರ್ಯಪ್ರಜ್ಞೆ, ಪ್ರಶಂಸಾ ಮನೋಭಾವ, 
ಮೌಲ್ಯಗಳ ಸಂವರ್ಧನೆಗೆ ಅನುವು ಮಾಡಿಕೊಡಬೇಕು. ಈ ಸಾಮರ್ಥ್ಯ ಮಕ್ಕಳಲ್ಲಿ ಬಂದಾಗ ಅವರು 
ಪರೀಕ್ಷೆಗಳಿಗಾಗಿ ಕಂಠಪಾಠಕ್ಕೆ ಶರಣು ಹೋಗಬೇಕಾಗಿಲ್ಲ. ಪಠ್ಯಪುಸ್ತಕವು ಭಾಷಾ ಕೌಶಲಗಳ ಸಂವರ್ಧನೆಗೆ 
ಒ೦ದು ಪೂರಕವಸ್ತುವೆಂದು ಪರಿಗಣಿಸಲು, ಮಕ್ಕಳ ಮನೋವೈಶಾಲ್ಯವನ್ನು ಬೆಳೆಸಲು ವಿಷಯಗಳಿಗೆ 
ಸಂಬಂಧಿಸಿದಂತೆ ಅನೇಕ ಚಟುವಟಿಕೆಗಳನ್ನು ಪಠ್ಯಪುಸ್ತಕದಲ್ಲಿ ಒದಗಿಸಲಾಗಿದೆ. ಮಿತ್ರರೊಂದಿಗೆ ಗುಂಪುಗಳಲ್ಲಿ 
ಚರ್ಜೆಯ ಮೂಲಕ ಅವರ ಅಭಿವ್ಯಕ್ತಿ ಹಾಗು ಸಂವಹನ ಕೌಶಲಗಳ ಸಂವರ್ಧನೆಯೇ ಕಲಿಕೆಯ ಗುರಿಯೆಂದು 
ಅಂತಹ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಈ ರೀತಿಯ ಚಟುವಟಿಕೆಗಳು 
ಮಕ್ಕಳಲ್ಲಿ ಕಲಿಯುವ ಕಲೆ (1081711118 (010870) ಹಾಗೂ ಕಲಿತುದುದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ 
ಶಕ್ತಿ (10811178 0 60) ಯನ್ನು ಮಕ್ಕಳಲ್ಲಿ ವೃದ್ಧಿಮಾಡುತ್ತದೆ. 


ಕರ್ನಾಟಕ ಪಠ್ಯಪುಸ್ತಕ ಸಂಘವು ಈ ಪುಸ್ತಕದ ತಯಾರಿಯಲ್ಲಿ ಸಹಕರಿಸಿದ ಸಮಿತಿಯ ಅಧ್ಯಕ್ಷರಿಗೆ, 
ಸದಸ್ಯರಿಗೆ, ಕಲಾಕಾರರಿಗೆ, ಪರಿಶೀಲಕರಿಗೆ, ಸ೦ಯೋಜಕ ಅಧಿಕಾರಿಗಳಿಗೆ, ಶಿಕ್ಷಣ ಮಹಾವಿದ್ಯಾಲಯಗಳ 


ಬ್ಬಂದಿವರ್ಗದವರಿಗೆ, ಜಿಲ್ಲಾ ತರಬೇತಿ ಸಂಸ್ಥೆಗಳು, ರಾಜ್ಯ ಮಟ್ಟದ ಪಠ್ಯಪುಸ್ತಕ ಸಂಪಾದಕ ಮಂಡಳಿಯ 
ಸ್ಕರಿಗೆ ಮತ್ತು ಪುಸ್ತಕವನ್ನು ಸುಂದರವಾಗಿ ಮುದ್ರಿಸಿದ ಮುದ್ರಕರಿಗೆ ತನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು 


ವಿಚಾರದಲ್ಲಿ ತಮ್ಮ ಒಪ್ಪಿಗೆಯನ್ನು ನೀಡಿರುವ. ಬರಹಗಾರರಿಗೆ ಹಾಗೂ ಕವಿಗಳಿಗೆ ಪಠ್ಯಪುಸ್ತಕ ಸಂಘ 
ಆಭಾರಿಯಗಿದೆ. 


ದಿನಾಂಕ: ೧.೩.೨೦೧೪ 


ಪ್ರೊ. ಜಿ. ಎಸ್‌. ಮುಡಂಬಡಿತ್ತಾಯ ವೈ. ಟಿ. ಗುರುಮೂರ್ತಿ 
ಮುಖ್ಯ ಸಂಯೋಜಕರು ವ್ಯವಸ್ಥಾಪಕ ನಿರ್ದೇಶಕರು 
ಪಠ್ಯಪುಸ್ತಕ ಪರಿಷ್ಕರಣೆ ಹಾಗೂ ಪಠ್ಯಪುಸ್ತಕ ರಚನೆ ಕರ್ನಾಟಕ ಪಠ್ಯಪುಸ್ತಕ ಸಂಘ (ರಿ.) 
ಕರ್ನಾಟಕ ಪಠ್ಯಪುಸ್ತಕ ಸಂಘ (ರಿ.) ಬೆಂಗಳೂರು 


ಬೆಂಗಳೂರು 


ಓದಿಗೆ ಮುನ್ನ... 


ಪಠ್ಯಪುಸ್ತಕ ರಚನೆಯ ಮುಖ್ಯಾಂಶಗಳು 


ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005: 

2005ರ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟಿನಲ್ಲಿ, “ಮಗುವು ಜ್ಞಾನವನ್ನು ತಾನೇ ರಚಿಸಿಕೊಳ್ಳುತ್ತದೆ 
ಎ೦ಬ ಅಂಶವನ್ನು ಆಧರಿಸಿ ಪಠ್ಯಕ್ರಮ, ಪಠ್ಯವಸ್ತು ಮತ್ತು ಪಠ್ಯಪುಸ್ತಕಗಳ ರಚನೆ ಆಗಬೇಕು. ಶಿಕ್ಷಕರು 
ತರಗತಿಯ ಅನುಭವಗಳನ್ನು ಮಗುವಿನ ಸ್ವಭಾವ ಮತ್ತು ಪರಿಸರ ಇವಕ್ಕೆ ಸರಿಹೊ೦ದಿಸುವಂತೆ ರಚಿಸಬೇಕು. 
ಎಲ್ಲ ಮಕ್ಕಳಿಗೂ ಕಲಿಯಲು ಸಮಾನ ಅವಕಾಶವನ್ನು ಒದಗಿಸಬೇಕು ಎ೦ಬುದನ್ನು ಸೂಚಿಸುತ್ತದೆ. 
ಕಲಿಯಬೇಕೆಂಬ ಮಗುವಿನ ಸಹಜ ಆಸೆ ಮತ್ತು ಅದರ ಕಲಿಕೆಯ ತಂತ್ರಗಳನ್ನು ವೃದ್ಧಿಸುವುದೂ ಸಹ 
ಇದರ ಗುರಿಯಾಗಿರಬೇಕು ಎಂಬ ಅಂಶವನ್ನು ಪ್ರಸ್ತಾಪಿಸಿದೆ. ಶಿಕ್ಷಣದ ಈ ಉದ್ದೇಶ ಮತ್ತು ಗುರಿಗಳನ್ನು 
ಗಮನದಲ್ಲಿಟ್ಟುಕೊಂಡು ಪಠ್ಯ ಪುಸ್ತಕವನ್ನು ರಚಿಸಲಾಗಿದೆ. 


ಸಾಮರ್ಥ್ಯ ಮತ್ತು ಸಾಮರ್ಥ್ಯ ಆಧಾರಿತ ಪಠ್ಯಾಂಶ 


ಗೊತ್ತುಪಡಿಸಿದ ತರಗತಿ ಮತ್ತು ವಿಷಯಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಯು ಒಂದು ಶೈಕ್ಷಣಿಕ 
ವರ್ಷದಲ್ಲಿ ಗಳಿಸಲೇಬೇಕೆಂದು ನಿರ್ಧರಿಸಿರುವ, ಕೌಶಲವನ್ನು ಸಾಮರ್ಥ್ಯ ಎಂಬ ಹೆಸರಿನಿಂದ 
ಕರೆಯಬಹುದಾಗಿದೆ. ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಈ ಸಾಮರ್ಥ್ಯಗಳನ್ನು ಒಳಗೊಂಡಿದೆ. ನಿರ್ಧಾರಿತ 
ಸಾಮರ್ಥ್ಯಗಳು ವಿದ್ಯಾರ್ಥಿಯಲ್ಲಿ ಉಂಟಾಗಲು ಸಹಕಾರಿಯಾಗುವಂತೆ ಪಠ್ಯ ಪುಸ್ತಕವನ್ನು ರಚಿಸಲಾಗಿದೆ. 

ಅಪೇಕ್ಷಿತ ಸಾಮರ್ಥ್ಯವು ವಿದ್ಯಾರ್ಥಿಯಲ್ಲಿ ಉಂಟಾಗಲು ಪಠ್ಯ ವಿಷಯ, ಬೋಧನಾ ಕಲಿಕಾ 
ಪ್ರಕ್ರಿಯೆ ಮತ್ತು ಚಟುವಟಿಕೆಗಳು ಪ್ರಧಾನ ಪಾತ್ರವಹಿಸುತ್ತವೆ. ಇದನ್ನು ಮನಗಂಡು ಪಠ್ಯ ವಿಷಯವನ್ನು 
ಸಾಮರ್ಥ್ಯ ಆಧಾರಿತವಾಗಿ ರಚಿಸಲಾಗಿದೆ. 


ಈ ಪಠ್ಯಪುಸ್ತಕದ ಪಾಠ ಮತ್ತು ಪದ್ಯಗಳಲ್ಲಿ ಕಲಿಕಾತತ್ವ ಆಧಾರಿತ ಹಂತಗಳನ್ನು ಗಮನಿಸಬಹುದಾಗಿದೆ. 
ಅವುಗಳೆಂದರೆ, 


ಪಠ್ಯಪುಸ್ತಕದ ಒಳನೋಟದ ಮುಖ್ಯಾಂಶಗಳು : 


೧. ಕಲಿಕೆಗೆ ಪೂರಕ ಹಂತ : ಕಲಿಕೆಗೆ ಪೂರಕ ಹ೦ತದ ಚಟುವಟಿಕೆಯನ್ನು ಆಧರಿಸಿ ವಿದ್ಯಾರ್ಥಿಗಳನ್ನು 
ಚಟುವಟಿಕೆಯಲ್ಲಿ ತೊಡಗಿಸಿ ಕಲಿಕೆಗೆ ಅಣಿಗೊಳಿಸಬೇಕಿದೆ. ಕಲಿಕೆಯ ಪೂರಕ ಹಂತಕ್ಕೆಂದು ಇಲ್ಲಿ ನೀಡಿರುವ 
ಚಟುವಟಿಕೆಯೇ ಅಂತಿಮ ಅಥವಾ ಸರ್ವೋತ್ಕಷ್ಟ ಎ೦ಬ ಕಲ್ಪನೆಯನ್ನು ಹೊಂದದೆ ಸಾಮರ್ಥ್ಯ, ಪಠ್ಯ 
ವಿಷಯ ಮತ್ತು ತರಗತಿಯ ಸನ್ನಿವೇಶಕ್ಕೆ ಅನುಗುಣವಾಗಿ ಸೂಕ್ತ ಚಟುವಟಿಕೆಯನ್ನು ಅಳವಡಿಸಿಕೊಂಡು 
ಕಲಿಕಾ ಪೂರಕ ಹಂತದ ಉದ್ದೇಶವನ್ನು ಸಾಕಾರಗೊಳಿಸಲು ಶಿಕ್ಷಕರು ಸ್ವತಂತ್ರರು. 


೨. ಕಲಿಕಾಂಶ ಹಂತ : ಈ ಹಂತದಲ್ಲಿ ಸಾಮರ್ಥ್ಯ ಆಧಾರಿತ ಪದ್ಯ ಅಥವಾ ಪಾಠ ಇರುತ್ತದೆ. 
ಪಠ್ಕಾಂಶದ ಬೋಧನಾ ಕಲಿಕಾ ಪ್ರಕ್ರಿಯೆಗೆ ಮುನ್ನ ಶಿಕ್ಷಕರು ಸಾಮರ್ಥ್ಯ ಹಾಗೂ ಪಠ್ಯಾಂಶವನ್ನು ಓದಿ 


ಅರ್ಥೈಸಿಕೊಳ್ಳಬೇಕು. ಈ ಪಠ್ಯ ವಿಷಯದ ಮೂಲಕ ವಿದ್ಯಾರ್ಥಿಯಲ್ಲಿ ಯಾವ ಸಾಮರ್ಥ್ಯವನ್ನು ಬೆಳೆಸಬೇಕು, 
ಅದಕ್ಕಾಗಿ ಯಾವ ತಂತ್ರ/ವಿಧಾನವನ್ನು ಅನುಸರಿಸಬೇಕು ಎಂಬುದನ್ನು ನಿರ್ಧರಿಸಿಕೊಳ್ಳಬೇಕು. ಇದಕ್ಕೆ 
ಬೇಕಾದ ಸಿದ್ದತೆ ಮಾಡಿಕೊಂಡ ಅನಂತರವೇ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿದರೆ ಅಪೇಕ್ಷಿತ 
ಗುರಿಯನ್ನು ಗುಣಾತ್ಮಕವಾಗಿ ಸಾಧಿಸಬಹುದು. 
ಪಠ್ಯ ವಿಷಯ, ಸಾಹಿತ್ಯದ ಬಳಕೆ : 
ಸ್ಪಷ್ಟ ಹಾಗೂ ನಿರರ್ಗಳ ಓದಿನ ಅಭ್ಯಾಸಕ್ಕೆ. 
ಓದುವ ಮೂಲಕ ಮುಖ್ಯ ವಿಷಯಗಳನ್ನು ತಿಳಿಯುವ ಅಭ್ಯಾಸಕ್ಕೆ. 
ಓದುವ ಮೂಲಕ ಹೊಸ ಪದಗಳನ್ನು ಗುರ್ತಿಸಿ ಅವುಗಳ ಅರ್ಥವನ್ನು ತಿಳಿಯುವ ಅಭ್ಯಾಸಕ್ಕಾಗಿ. 
ಓದುವ ಮೂಲಕ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಅಭ್ಯಾಸಕ್ಕಾಗಿ. 
ಕೇಳುಗರಿಗೆ ಅರ್ಥವಾಗುವಂತೆ ಓದುವ ಕೌಶಲ ಬೆಳೆಸಿಕೊಳ್ಳಲು. 
ನಾಮಪದ, ವಚನ, ಲಿಂಗ, ಕಾಲ, ಪ್ರಾಸಪದ ಇತ್ಯಾದಿ ಭಾಷಾಭ್ಯಾಸಕ್ಕೆ ಪೂರಕವಾದ 
ಚಟುವಟಿಕೆಗೆ/ ಮೌಲ್ಯಮಾಪನಕ್ಕೆ ಪೂರಕ ಸಾಮಗಿಯಾಗಿ ಬಳಸಿಕೊಳ್ಳಲು (ಉದಾ: ಏಕವಚನ 
ಪದಗಳನ್ನು ಗುರ್ತಿಸಲು. ಸ್ತೀ/ಪುರುಷ ರೂಪದ ಪದಗಳನ್ನು ಪಟ್ಟಿ ಮಾಡಲು ಇತ್ಯಾದಿ) 
ನಾಟಕ ಪ್ರಯೋಗಕ್ಕೆ ಬಳಸಿಕೊಳ್ಳಲು. 


೩. ಅಭ್ಯಾಸ ಹಂತ : 


ಅ) ಪಠ್ಯ ಆಧಾರಿತ: ಈ ಹಂತದಲ್ಲಿ ಪಠ್ಯ ವಿಷಯಕ್ಕೆ ಸಂಬಂಧಿಸಿದಂತೆ ಕಲಿಕೆಯ ಫಲದ ಪುನರ್ಮನನ 
ಹಾಗೂ ಪುನರ್ಬಲನಕ್ಕಾಗಿ ವಿವಿಧ ಪ್ರಕಾರದ ಅಭ್ಯಾಸ ಚಟುವಟಿಕೆಗಳನ್ನು ನೀಡಲಾಗಿದೆ. 


ಬಳಕೆಯ ವಿಧಾನ : 
ಮೊದಲಿಗೆ ವಿದ್ಯಾರ್ಥಿಯು ಅಭ್ಯಾಸ ಚಟುವಟಿಕೆಯಲ್ಲಿನ ಪ್ರಶ್ನೆಗಳನ್ನು ಆಧರಿಸಿ ಪಠ್ಯ 
ವಿಷಯವನ್ನು ಓದಿ. ಉತ್ತರ ಕಂಡುಕೊಳ್ಳಲು ಗಮನ ಸೆಳೆಯಬೇಕು. 
ಗುರ್ತಿಸಿದ ಉತ್ತರವನ್ನು ಹೇಳಲು ಅವಕಾಶ ನೀಡಬೇಕು. 
ಹೇಳಿದ ಉತ್ತರವನ್ನು ಅರ್ಥಪೂರ್ಣ ವಾಕ್ಯದಲ್ಲಿ ಹೇಳಲು ಮಾರ್ಗದರ್ಶನ ನೀಡಿ ಪುನರುಚ್ಚರಿಸಲು 
ಅವಕಾಶ ನೀಡಬೇಕು. 
ಅರ್ಥಪೂರ್ಣ ವಾಕ್ಯದಲ್ಲಿ ಹೇಳಿದ್ದನ್ನು ಅದೇ ಕ್ರಮದಲ್ಲಿ ಬರೆಯಲು ಅವಕಾಶ ನೀಡಬೇಕು. 
ಈ ಹಂತದಲ್ಲಿ ಬರವಣಿಗೆ ದೋಷಗಳನ್ನು ಗುರ್ತಿಸಿ ತಪ್ಪುಗಳನ್ನು ತಿದ್ದಿ ಸರಿಯಾದ ಕ್ರಮದಲ್ಲಿ 
ಬರೆಯುವ ಅಭ್ಯಾಸ ಮಾಡಿಸುವುದು. 
ಅಂತಿಮವಾಗಿ ಪಠ್ಯ ಪುಸ್ತಕದಲ್ಲಿ ತಪ್ಪಿಲ್ಲದ ಶುದ್ಧ ಬರಹದಲ್ಲಿ ಬರೆಸಿ ದೃಢೀಕರಿಸುವುದು. 


ಇದನ್ನು ಗೃಹಕಾರ್ಯವಾಗಿ ನೀಡಬಹುದು. 


ಆ) ಭಾಷಾಭ್ಯಾಸ (ವ್ಯಾಕರಣಾಂಶ) : ಶಿಕ್ಷಕರು ಮೊದಲಿಗೆ ಗೊತ್ತುಪಡಿಸಿರುವ ವ್ಯಾಕರಣಾಂಶವನ್ನು 
ಆಧರಿಸಿ ಸೂಕ್ತ ಚಟುವಟಿಕೆಯ ಮೂಲಕ ಆ ಕಲಿಕಾಂಶವನ್ನು ಅರ್ಥೈಸಬೇಕಿದೆ. ನಂತರ ಇಲ್ಲಿ ನೀಡಿರುವ 
ಅಭ್ಯಾಸದ ಚಟುವಟಿಕೆಯನ್ನು ಮೇಲೆ ಪ್ರಸ್ತಾಪಿಸಿದ ಅಭ್ಯಾಸ ಚಟುವಟಿಕೆಯ ಕ್ರಮದಲ್ಲಿ ಮಾಡಿಸಬೇಕಿದೆ. 


ಇ) ಭಾಷಾ ಚಟುವಟಿಕೆ: ಈ ಹಂತದಲ್ಲಿ ಭಾಷಾ ಸಂಪತ್ತಿನ ಹೆಚ್ಚಳಕ್ಕಾಗಿ ಪದಗಳ ರಚನೆ, ವಿನ್ಯಾಸ, 
ವಿವಿಧತೆ ಮತ್ತಿತರ ಅಂಶಗಳ ಆಧಾರದಲ್ಲಿ ಚಟುವಟಿಕೆಗಳನ್ನು ಗುರ್ತಿಸಿ ಪಠ್ಯ ವಿಷಯವಾರು ಅಗತ್ಯಕ್ಕೆ 
ಅನುಗುಣವಾಗಿ ನೀಡಲಾಗಿದೆ. ಶಿಕ್ಷಕರು ಗೊತ್ತುಪಡಿಸಿರುವ ಈ ವಿಶೇಷತೆಗಳನ್ನು ಆಧರಿಸಿ ಸೂಕ್ತ ಚಟುವಟಿಕೆಯ 
ಮೂಲಕ ಅರ್ಥೈಸಬೇಕಿದೆ. 


೪) ಬಳಕೆಯ ಹಂತ: 

ಸಾಮರ್ಥ್ಯ ಆಧಾರಿತ : ಈ ಹಂತದಲ್ಲಿ ಗೊತ್ತುಪಡಿಸಿದ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ಕಲಿಕೆಯ ಫಲದ 
ಪುನರ್ಮನನ ಹಾಗೂ ಪುನರ್ಬಲನಕ್ಕಾಗಿ ವಿವಿಧ ಪ್ರಕಾರದ ಅಭ್ಯಾಸ ಚಟುವಟಿಕೆಗಳನ್ನು ನೀಡಲಾಗಿದೆ. 
ಇಲ್ಲಿ ನೀಡಿರುವ ಬಹುಪಾಲು ಚಟುವಟಿಕೆಗಳು ಅನ್ವಯಕ್ಕೆ ಪೂರಕವಾಗಿವೆ. 

ಗಮನಕ್ಕೆ: ಅಭ್ಯಾಸ ಹಂತದಲ್ಲಿ ಅಭ್ಯಾಸದ ಜೊತೆ ಜೊತೆಗೆ ಮೌಲ್ಯಮಾಪನವೂ ಸಾಗುತ್ತಿರುತ್ತದೆ. ಇದನ್ನು 
ನಿರಂತರ ಮೌಲ್ಯಮಾಪನ ಎಂದು ಪರಿಗಣಿಸಬಹುದಾಗಿದೆ. 


೫) ಮೌಲ್ಯಮಾಪನ ಹಂತ : 


ಮೌಲ್ಯಮಾಪನವು ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಪ್ರಮುಖ ಹಂತವಾಗಿದ್ದು ಬೋಧನೆ ಮತ್ತು 
ಕಲಿಕೆಯ ಫಲವನ್ನು ಒರೆಹಚ್ಚಲು ಸಹಕಾರಿಯಾಗಿದೆ. ಇದರ ಮೂಲಕ ಕಲಿಕೆಯ ಫಲವನ್ನು ಅಳೆಯುವ 
ಮೂಲಕ ವಿದ್ಯಾರ್ಥಿಯ ಸಾಮರ್ಥ್ಯವನ್ನು ಒರೆಹಚ್ಚಬಹುದಾಗಿದೆ. ಇಲ್ಲಿ ಮೌಲ್ಯಮಾಪನಕ್ಕಾಗಿಯೇ 
ವಿಶೇಷವಾದ ಚಟುವಟಿಕೆಗಳನ್ನು ನೀಡಿರುವುದಿಲ್ಲ. ಆದರೆ ಅಭ್ಯಾಸ ಹಂತಕ್ಕೆಂದು ನೀಡಿರುವ ಪಠ್ಯಾಂಶ 
ಚಟುವಟಿಕೆ, ಭಾಷಾಭ್ಯಾಸ ಚಟುವಟಕೆ, ಭಾಷಾ ಚಟುವಟಿಕೆ ಮತ್ತು ಸಾಮರ್ಥ್ಯ ಆಧಾರಿತ ಚಟುವಟಿಕೆಗಳನ್ನು 
ಅನುಕೂಲಕ್ಕೆ ತಕ್ಕಂತೆ ಬಳಸಿ ಮೌಲ್ಯಮಾಪನ ಕಾರ್ಯವನ್ನು ಮಾಡಬೇಕಿದೆ. ಅಗತ್ಯವಿದ್ದಲ್ಲಿ ಸೂಕ್ತವಾದ 
ಹೆಚ್ಚುವರಿ ಚಟುವಟಿಕೆ ಮಾಡಬಹುದಾಗಿದೆ. 


ಡಾ| ನರಸಿಂಹಮೂರ್ತಿ ಆರ್‌. 
ಅಧ್ಯಕ್ಷ ರು 
ಸವಿ ಕನ್ನಡ ೩ನೇ ತರಗತಿ 


5 


ಸಂಕ್ರಾಂತಿ (ಪದ್ಮ) - ಹೆಚ್‌.ಎಸ್‌. ವೆಂಕಟೇಶಮೂರ್ತಿ 


lo 


(೨ 


ಭಗೀರಥ 


ಮೃಗಾಲಯದಲ್ಲಿ ಒಂದುದಿನ 


ಥಟ್ಟನೆ ಹೇಳಿರಿ (ಪದ್ಧ) - ಮುಂಡಾಜೆ ರಾಮಚಂದ್ರಭಟ್ಟ ೮೨ 


ಕಪ್ಪೆಯ ಹಾಡು (ಪದ್ಯ) - ಗೋಪಾಲಕೃಷ್ಣ ಶಗಿತ್ತಾಯ 


ಮುಳುಗದ ಸೂರ್ಯ (ಪದ್ಮ ) ಫ.ಗು. ಸಿದ್ದಾಪುರ ೧೦೭ 


೧ 


ಹೊಯ್ಸಳ 


ಅರ್ಥ ಸಹಿತ ಪದಕೋಠಿ pp 


ಸಾಮರ್ಥ್ಯ ಕ ಪಠ್ಯವನ್ನು ಓದಿದ ಮೇಲೆ ಯಾರು? ಯಾವಾಗ? ಎಲ್ಲಿ? ಏನು? ಏಕೆ? 
ಎ೦ಬ ಪ್ರಶ್ನೆಗಳಿಗೆ ಉತ್ತರಿಸುವುದು. 


ಓದಿಗೆ ಮುನ್ನ : ಸಂತೋಷ, ದುಃಖ, ನೋವು ಈ ಅನುಭವಗಳು ನಿನಗೂ ಆಗಿರಬಹುದಲ್ಲವೇ? 
ನಿನ್ನ ಒಂದು ಅನುಭವವನ್ನು ನೆನಪಿಸಿಕೊ. ಅದಕ್ಕೆ ಒಂದು ಕಾರಣವೂ ಇರಬೇಕಲ್ಲವೇ? 
ಈಗ ಇಲ್ಲಿನ ಘಟನೆಯನ್ನು ಗಮನಿಸು. ಸಂತೋಷ ಹಾಗೂ ದುಃಖಕ್ಕೆ ಕಾರಣವಾದ 
ಸಂದರ್ಭಗಳನ್ನು ಗುರುತಿಸು. 


ಬಣ್ಣದ ತಗಡಿನ ತುತ್ತೂರಿ 
ಕಾಸಿಗೆ ಕೊಂಡನು ಕಸ್ತೂರಿ 
ಸರಿಗಮಪದನಿಸ ಊದಿದನು 
ಸನಿದಪ ಮಗರಿಸ ಊದಿದನು 


ತನಗೇ ತುತ್ತೂರಿ ಇದೆಯೆಂದ 
ಬೇರಾರಿಗು ಅದು ಇಲ್ಲೆಂದ 
ಕಸ್ತೂರಿ ನಡೆದನು ಬೀದಿಯಲಿ 
ಜಂಭದ ಕೋಳಿಯ ರೀತಿಯಲಿ 


ತುತ್ತೂರಿಯೂದುತ ಕೊಳದ ಬಳಿ 
ನಡೆದನು ಕಸ್ತೂರಿ ಸಂಜೆಯಲಿ 
ಜಾರಿತು ನೀರಿಗೆ ತುತ್ತೂರಿ 
ಗ೦ಟಲು ಕಟ್ಟತು ನೀರೂರಿ 


ಸರಿಗಮ ಊದಲು ನೋಡಿದನು 
ಗಗಗಗ ಸದ್ದನು ಮಾಡಿದನು 
ಬಣ್ಣವು ನೀರಿನ ಪಾಲಾಯ್ತು 
ಬಣ್ಣದ ತುತ್ತೂರಿ ಬೋಳಾಯ್ತು 


ಬಣ್ಣದ ತುತ್ತೂರಿ ಹಾಳಾಯ್ತು 
ಜ೦ಭದ ಕೋಳಿಗೆ ಗೋಳಾಯ್ತು 


— ಜಿ.ಪಿ.ರಾಜರತ್ನಂ 


ಓದಿ ತಿಳಿ : 
ಕಾಸು - ಹಣ; ಜಂಭ - ಅಹಂಕಾರ; ಹಾಳಾಗು - ಕೆಟ್ಟುಹೋಗು; ಸದ್ದು - 
ಸಪ್ಪಳ; ಸಂಜೆ - ಸಾಯಂಕಾಲ 


ಗಮನಿಸಿ ತಿಳಿ : 
- ತೆಳುವಾದ ಲೋಹದ ಹಾಳೆ 
- ಒ೦ದು ಬಗೆಯ ನೀರಿನ ತಾಣ 
- ಓ೦ದು ಬಗೆಯ ಊದುವ ವಾದ್ಯ 
ಸರಿಗಮಪದನಿ - ಸಂಗೀತದ ಏಳು ಸ್ವರಗಳು 


ಪಠ್ಯಾಧಾರಿತ ಅಭ್ಯಾಸ 


ಕೊಟ್ಟರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ, ಉತ್ತರಿಸು. 
೧. ತುತ್ತೂರಿಯನ್ನು ಕೊಂಡವರು. ಯಾರು 9 


. ಕಸ್ತೂರಿ ಎಲ್ಲಿ ತುತ್ತೂರಿ ಊದಿದನು? 


. ಕಸ್ತೂರಿಯು ತುತ್ತೂರಿಯನ್ನು ಯಾವಾಗ ಊದಿದನು 9 


. ಜಂಭದ ಕೋಳಿ ಯಾರು 9) 


. ಜಂಭದ ಕೋಳಿಗೆ ಏಕೆ ಗೋಳಾಯಿತು 9) 


ತುತ್ತೂರಿ ಏನಾಯಿತು 9 


. ಬಣ್ಣದ ತಗಡಿನ 
. ಕಸ್ತೂರಿ ನಡೆದನು 
. ಜಾರಿತು ನೀರಿಗೆ 
. ಬಣ್ಣದ ತುತ್ತೂರಿ 


ಅ) ಈ ಕಥೆಯನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. 


ಬೀರೂರಿನಲ್ಲಿ ರಾಮಣ್ಣ ಎಂಬ ಕಟ್ಟಿಗೆ ವ್ಯಾಪಾರಿಯು ವಾಸಿಸುತ್ತಿದ್ದನು. ಅವನು 
ತುಂಬಾ ಬಡವನಾಗಿದ್ದನು. ಅವನು ಪ್ರತಿ ದಿನ ಬೆಳಗ್ಗೆ ಕಾಡಿಗೆ. ಹೋಗಿ ಒಣ ಮರವನ್ನು 
ಕಡಿದು ತರುತ್ತಿದ್ದನು. ಪೇಟೆಯಲ್ಲಿ ಮಾರಿ ಜೀವನ ನಡೆಸುತ್ತಿದ್ದನು. ಅವನು ಎಂದೂ ಹಸಿ 
ಮರವನ್ನು ಕಡಿದವನಲ್ಲ. ಇದಕ್ಕಾಗಿ ಇವನಿಗೆ: ವನದೇವತೆಯು ಅಕ್ಷಯ ಪಾತ್ರೆಯನ್ನು 


ನೀಡಿದಳು. ಇದರಿ೦ದ ರಾಮಣ್ಣ ಶ್ರೀಮಂತನಾದನು. 
೧. ರಾಮಣ್ಣ ಯಾರು? 


ಟಕ ರಾಮಣ್ಣ ಎಲ್ಲಿ ವಾ 


೩. ರಾಮಣ್ಣ ಯಾವಾಗ ಕಾಡಿಗೆ ಹೋಗುತ್ತಿದ್ದನು? 


೪. ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ಏಕೆ ನೀಡಿದಳು? 


ದೀರ್ಫ ಸ್ವರಾಕ್ಷರಗಳು 
ಆ, ಈಊ, ಏ, ಐಓ, ಔ 


ಯೋಗವಾಹಗಳು 
ಈರ ಜಿ 


ವರ್ಗೀಯ ವ್ಯ೦ಜನಗಳು 


ಇವು ಅವರ್ಗೀ ೦ಜನಗಳು 
ಯ ರ ಲ ವ ಶ ಹ, ಸ ಹಳ 


ಗಿ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? 


ಹ ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಿದ್ದಾರೆ? 


೩. ವರ್ಗೀಯ ವ್ಯಂಜನಗಳನ್ನು ಬರೆ. 


೪, ಅವರ್ಗೀಯ ವ್ಯಂಜನಗಳನ್ನು ಬೆ, 


ಕಗಎಬಆಅಚ 
ಠಹಖಜಂಶಈಉಯಂರ 
ಬ ಜು ಓ 


ಇದರಲ್ಲಿರುವ ದೀರ್ಫ ಸ್ವರಾಕ್ಷರಗಳನ್ನು 
ಆರಿಸಿ ಉಳಿದ ಅಕ್ಷರಗಳ ಸಹಾಯದಿಂದ 
ಆಚವಶರಶಠಟಗಲೂ 


ಲಸಓರಣಿ 


ಭಾಷಾ ಚಟುವಟಿಕೆ 


ಅ) "ಅ' ಪಟ್ಟಿಯಲ್ಲಿನ ಶಬ್ದಗಳಲ್ಲನ ಬಿಡಿಸಿದ ರೂಪವನ್ನು "ಬ' ಪಟ್ಟಿಯಲ್ಲಿನ ಶಬ್ದಗಳಿಗೆ 
ಸರಿ ಹೊಂದಿಸಿ ಬರೆ. 
ಅ 
೧. ಪಾಲು +೬ ಆಯ್ತು 


೨. ಬೋಳು + ಆಯ್ತು 


೩. ಹಾಳು + ಆಯ್ತು ಪಾಲಾಯ್ತು 
೪, ಗೋಳು + ಆಯ್ತು ಬೋಳಾಯ್ತು 


ಆ) ಈ ಪದ್ಯದಲ್ಲಿ ಬರುವ ಪ್ರಾಸ ಪದಗಳನ್ನು ಹುಡುಕಿ ಬರೆ. 
ಮಾದರಿ : ಹಾಳಾಯ್ತು ಈ ಗೋಳಾಯ್ತು 


ನೀಡಿರುವ ಪ್ರಾಸ ಪದಗಳಿಂದ ಸರಿಯಾದುದನ್ನು ಆರಿಸಿ ಬಿಟ್ಟ ಸ್ಥಳವನ್ನು ತುಂಬಿಸಿ 
ಬರೆ. (ನೀರು, ಹೆಕ್ಕಿ, ಬಾಯಿ, ಹಣ್ಣು) 


ನೋಡಲು ಬೇಕು ಕಣ್ಣು ಹಾರುತ ಬಂತು ಹಕ್ಕಿ 
ತಿನ್ನಲು ಬೇಕು _ ತಿಂದಿತು ಕಾಳನು 


ಅನ್ನಕೆ ಬೇಕು ಸಾರು ಬೌ ಬೌ ಬೊಗಳಿತು ನಾಯಿ 
ಕುಡಿಯಲು ಬೇಕು ತೆರೆಯಿತು ತನ್ನಯ 


ತೆಂಗಿನ ಗರಿ ಅಥವಾ ಎಲೆಯನ್ನು ಬಳಸಿ ತುತ್ತೂರಿಯನ್ನು ಸಿದ್ದಪಡಿಸಿ ಊದಲು ಬಳಸು. 


ಸಾಮರ್ಥ್ಯ: ಸರಿಯಾದ ಉಚ್ಚಾರದೊಂದಿಗೆ ಮಾತನಾಡುವುದು. ಸರಿಯಾದ ಸ್ವರಭಾರ 
ಮತ್ತು ಅಭಿನಯದ ಮೂಲಕ ಗೊತ್ತಿರುವ ಸರಳ ಕಥೆಗಳನ್ನು ಹೇಳುವುದು. 


ಓದಿಗೆ ಮುನ್ನ : ನಾವು ಕನಸನ್ನು ಕಾಣುತ್ತೇವೆ ಅಲ್ಲವೇ? ಹಾಗಿದ್ದರೆ ನೀನು ಕಂಡ 
ಕನಸೊಂದನ್ನು ನೆನಪು ಮಾಡಿಕೊ. ಇಲ್ಲಿ ವಿದ್ಯಾರ್ಥಿಯೊಬ್ಬ ಕಂಡ ಕನಸಿದೆ. ಅದು ಏನಿರಬಹುದು 
ಎಂಬ ಕುತೂಹಲವೇ? ಹಾಗಿದ್ದರೆ ಅದನ್ನು ತಿಳಿದು ಗೆಳೆಯರೊಂದಿಗೆ ಹಂಚಿಕೊ. 


ಒಂದು ದಟ್ಟವಾದ ಕಾಡು. ವಿಶಾಲ ಪ್ರದೇಶದಲ್ಲಿ ಬೆಳೆದಿರುವ ಎತ್ತರವಾದ ಮರ 
ಗಿಡಗಳು, ಮರಗಳನ್ನು ಬಳಸಿ ಮುಗಿಲೆತ್ತರಕ್ಕೆ ಹಬ್ಬುತ್ತಿರುವ ಬಳ್ಳಿಗಳು, ಹಸಿರಿನ ನಡುವೆ 
ಬಣ್ಣದ ಚಿತ್ತಾರ ಮೂಡಿಸಿರುವ ಹೂ, ಹಣ್ಣುಗಳು, ದುಂಬಿಯ: ರಂಕಾರ, ಪಕ್ಷಿಗಳ 
ಕಲರವ, ನಡುವೆ ತೇಲಿ ಬರುತ್ತಿರುವ ಕೋಗಿಲೆಯ ಧ್ವನಿ, ಜುಳು ಜುಳು ಹರಿಯುತ್ತಿರುವ 
ರುರಿಯ ನಿನಾದ. ಇಂತಹ ಸುಂದರ ಪರಿಸರವು ಪ್ರಾಣಿ ಪಕ್ಷಿಗಳಿಗೆ ನೆಮ್ಮದಿಯ ಆಶ್ರಯ 
ತಾಣವಾಗಿತ್ತು. 


ಒ೦ದು ಮುಂಜಾನೆ. ಕಾಡಿನ ಕಲರವದ ನಡುವೆ ಹೆಜ್ಜೆಯ ಸಪ್ಪಳವು ಪ್ರಾಣಿಗಳ 
ಕಿವಿಯನ್ನು ನಿಮಿರುವಂತೆ ಮಾಡಿತು. ಏನೆಂದು ನೋಡುವಷ್ಟರಲ್ಲಿ ಮರದ ಬುಡಕ್ಕೆ ಬಿದ್ದ 


2 


ಹೊಡೆತದಿಂದ ಪಕ್ಷಿಗಳು ಚೀರುತ್ತಾ ಹಾರಿದವು. ಸನಿಹದಲ್ಲಿದ್ದ ಪ್ರಾಣಿಗಳು ಭಯಮಿಶ್ರಿತ 
ಕುತೂಹಲದಿಂದ “ಯಾರದು?” ಎಂದು ತಿರುಗಿ ನೋಡಿದವು. ಮಾನವನನ್ನು ಕಂಡು 
ಸಿಟ್ಟುಗೊ೦ಡು ವಾದಕ್ಕೆ ಮುಂದಾದವು. 


ಮೊಲ 


: ಏ ಮಾನವ, ನಿನಗಿನ್ನೂ ಬುದ್ಧಿ ಬರಲಿಲ್ಲವೇ? ಅತಿವೃಷ್ಟಿ ಹಾಗೂ ಅನಾವೃಷ್ಟಿ 


ಯಿಂದ ಸಾವು ನೋವುಗಳೂ ಸಂಭವಿಸಿವೆ. ಆದರೂ ಕಾಡಿನ ನಾಶಕ್ಕೆ 
ಮುಂದಾಗಿರುವೆಯಲ್ಲಾ. ಛೀ ಅವಿವೇಕಿ! 


: ಅಂಜುಬುರುಕ ಪ್ರಾಣಿಯೇ! ನೀನು ಮಾನವನನ್ನು ಅವಿವೇಕಿ ಎನ್ನುವೆಯಾ? 
ನಮ್ಮ ಬುದ್ದಿವಂತಿಕೆ ನಿನಗೇನು ಗೊತ್ತು? 


(ಕೊಡಲಿಯನ್ನು ಹೆಗಲ ಮೇಲಿಟ್ಟು ಗತ್ತಿನಿಂದ ಹೇಳಿದನು) 


: ಹೇಳಪ್ಪ ನಿಮ್ಮ ಜಾಣತನವನ್ನು ... ನಾವೂ ಸ್ವಲ್ಪ ತಿಳಿಯುತ್ತೇವೆ. 
: ಆಕಾಶದಲ್ಲಿ ಹಾರುವ ವಿಮಾನ. ನೀರಿನ. ಮೇಲೆ ಚಲಿಸುವ ದೋಣಿ, 


ಹಡಗುಗಳನ್ನು ಸೃಷ್ಟಿಸಿದ್ದೇವೆ. ಇದಿಷ್ಟು ಸಾಕಲ್ಲವೇ ನಮ್ಮ ಬುದ್ಧಿವಂತಿಕೆಗೆ? 


: (ಕತ್ತನ್ನು ಮೇಲೆತ್ತಿ ಮೂದಲಿಸುತ್ತಾ) ಪಕ್ಷಿಯನ್ನು ನೋಡಿ ವಿಮಾನವನ್ನು, 


ಜಲಚರಗಳನ್ನು ನೋಡಿ:ದೋಣಿ, ಹಡಗುಗಳನ್ನು ನಿರ್ಮಿಸಿರುವೆ. ಇದರಲ್ಲಿ 
ನಿಮ್ಮ ಸ್ವಂತಿಕೆ ಏನು? 


: (ನರಿಯ ಮಾತಿಗೆ ಮಂಕಾದ ಮಾನವ, ತೋರ್ಪಡಿಸಿಕೊಳ್ಳದೆ) ಸುಂದರವಾಗಿ 


ಕಾಣಲು ಉಡುಗೆ ತೊಡುಗೆಗಳನ್ನು ಸೃಷ್ಟಿಸಿದ್ದೇವೆ. ನಿಮಗಿದು ತಿಳಿಯದೇ? 


: ಮೊದಲಿಗೆ ನಮ್ಮ ಚರ್ಮವನ್ನೇ ಧರಿಸುತ್ತಿದ್ದುದನ್ನು ನೆನಪಿಸಿಕೋ. ನಿಮ್ಮ 


ಬಟ್ಟೆಯಲ್ಲೇನು ವಿಶೇಷ) ಪ್ರಾಣಿ, ಪಕ್ಷಿ, ಕೀಟಗಳ ಮೈಬಣ್ಣಕ್ಕೆ ಮನಸೋತು 
ನಮ್ಮಂತೆ ಸುಂದರವಾಗಿ ಕಾಣಲು ಬಟ್ಟೆಗಳನ್ನು ಸಿದ್ಧಪಡಿಸಿರುವೆ. ಸಹಜ 
ಸೌಂದರ್ಯ ನಮ್ಮದು, ತಿಳಿಯಿತೇ? 


: (ಕೊಂಬೆಯನ್ನು ಹಿಡಿದು ಜೋತಾಡುತ್ತು ಜಿಂಕೆಯ ಕಣ್ಣಿನಂತಹ ಕಣ್ಣು, 


ನವಿಲಿನ ನಡಿಗೆಯಂತಹ ನಡಿಗೆ, ಕೋಗಿಲೆಯ ದನಿಯಂತಹ ದನಿ ಇರಬೇಕು 
ಎಂದೆಲ್ಲ ಹೇಳುವ ನೀವು ಸುಂದರವೋ ಅಥವಾ ನಾವು ಸುಂದರವೋ? 


ಕಾಡು ಹಂದಿ : (ಗುಟುರು ಹಾಕುತ್ತಾ) ಅಗತ್ಯ ವಸ್ತುಗಳನ್ನು ಉತ್ಪಾದಿಸುವ ನಿಮ್ಮ 
ಕಾರ್ಪಾನೆಗಳು ಹೊಗೆ ಮತ್ತು ಕಶ್ಶಲವನ್ನು ಹೊರ ಹಾಕುತ್ತವೆ. ಇದರಿಂದ 
ಗಾಳಿ, ಮಣ್ಣು, ನೀರು ಮಲಿನವಾಗುತ್ತದೆ. ಇದೇಕೆ ನಿನಗೆ ತಿಳಿಯುತ್ತಿಲ್ಲ? 


: (ಪ್ರಾಣಿಗಳ ಒಗ್ಗಟ್ಟು ಮತ್ತು ಬುದ್ದಿವಂತಿಕೆಯನ್ನು ಕಂಡ ಮಾನವನಿಗೆ ತಾನು 
ಸೋಲುತ್ತಿರುವುದು ಮನವರಿಕೆಯಾಯಿತು. ಆದರೂ ತೋರ್ಪಡಿಸಿಕೊಳ್ಳದೆ) 
ಬಯಲಿನಲ್ಲಿ ವಾಸ ಮಾಡುವ ನಿಮಗೇನು ಗೊತ್ತು ನಾವು ಕಟ್ಟಿರುವ 
ಸುಂದರವಾದ ಮನೆಗಳ ಬಗ್ಗೆ. ಬಂದು ನೋಡಿ. ನಮ್ಮ ಬುದ್ಧಿವಂತಿಕೆ 
ತಿಳಿಯುತ್ತದೆ. 


: ಗೀಜಗನ ಗೂಡು, ಜೇನುಗೂಡು, ಗೆದ್ದಲುಹುಳು ಕಟ್ಟುವ ಹುತ್ತಗಳು ಎಷ್ಟು 
ಸುಂದರ, ಸುರಕ್ಷಿತ! ಕಸದಿಂದ ಮಾಡಿರುವ ನಮ್ಮ' ಸಾಧನೆಯ ಮುಂದೆ 
ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯ 


(ಪ್ರಾಣಿ ಪಕ್ಷಿಗಳ ಬುದ್ಧಿವಂತಿಕೆಗೆ ಮಾನವ ಬೆರಗಾದ) 


ಕ (ಆಶ್ಚರ್ಯದಿಂದ) ನಿಮಗೆ. ಇದೆಲ್ಲ ಹೇಗೆ ತಿಳಿಯಿತು? 


: (ಬಳುಕುತ್ತಾ) ನಮ್ಮಲ್ಲಿ, ಕೆಲವರು ವರ್ಷದಲ್ಲಿ ಕೆಲವು ತಿಂಗಳು ದೇಶ 
ವಿದೇಶಗಳಿಗೆ ವಲಸೆ ಹೋಗುತ್ತೇವೆ. ಅಲ್ಲಿ ಗೆಳೆಯರೊಂದಿಗೆ ಚರ್ಚಿಸುತ್ತೇವೆ 
ನಿನಗಿದು ತಿಳಿಯದೇ? 


: (ಸಹನೆಯಿಂದ ಆಲಿಸುತ್ತಿದ್ದ ಮರವು) ಏ ಮಾನವ, ನೀನು ಏನೇ ಮಾಡಿದ್ದರೂ 
ಅಥವಾ ಮುಂದೆ ಮಾಡಿದರೂ ಅದು ಈ ಪ್ರಕೃತಿಯ ಪ್ರಭಾವದಿಂದ. 
ಪ್ರಕೃತಿಯ ಅಂಗವಾದ ಕಾಡಿನ ನಾಶದಿಂದ ನಿನ್ನ ಸಂತತಿಯ ನಾಶವೆಂಬುದನ್ನು 
ಮೊದಲು ಅರಿತುಕೋ. ಕಾಡಿನ ಸಂರಕ್ಷಣೆಗೆ ಮು೦ದಾಗು, ಸಾಲುಮರದ 
ತಿಮ್ಮಕ್ಕನನ್ನು ನೋಡಿ ಕಲಿ. ನೀನು ಬದುಕುವ ಜೊತೆಗೆ ಪ್ರಕೃತಿಯ ಉಳಿವಿಗೆ 
ನಿನ್ನ ಬುದ್ದಿವಂತಿಕೆಯನ್ನು ತೋರಿಸು. ಏಳು ಎಚ್ಚರಗೊಳ್ಳು ಸಮಯ ಮೀರುವ 
ಮುನ್ನ ಎದ್ದೇಳು. 


ಅಮ್ಮ : ರಾಜು, ಏಳೋ, ಶಾಲೆಗೆ ತಡವಾಗುತ್ತೆ. 
(ಏಳು, ಎದ್ದೇಳು ಎ೦ಬ ಕೂಗಿಗೆ ರಾಜು ಎಚ್ಚರಗೊ೦ಡ, ಹಾಸಿಗೆಯ ಮೇಲೆ ಕುಳಿತ) 


ರಾಜು ಕ ಅಮ್ಮ ಅಮ್ಮಾ ನನಗೆ ಕನಸು ಬಿದ್ದಿತ್ತು ಎಂಥಾ ಕನಸು ಗೊತ್ತಾ? ದೊಡ್ಡ 
ಕಾಡಿನಲ್ಲಿ ಪ್ರಾಣಿಗಳಲ್ಲ ಸೇರಿ ಮರ ಕಡಿಯಲು ಹೋದ ಮನುಷ್ಯನ 
ಮನಃಪರಿವರ್ತನೆ ಮಾಡಿದವು. ಅಲ್ಲಿ ಎಷ್ನಲ್ಲ ಪ್ರಾಣಿಗಳಿದ್ದುವು ಗೊತ್ತಾ? 


: ಹೌದಾ, ನಿಜವಾಗಿಯೂ ಇದು ಒಳ್ಳೆಯ ಕನಸೇ! ರಾಜು, ನಿನ್ನೆ ರಾತ್ರಿ 
"ಕಾಡಿನ ಕಥೆ” ಓದಿ ಮಲಗಿದೆಯಲ್ಲಾ, ಅದಕ್ಕೇ ಈ ರೀತಿ ಕನಸು ಬಿದ್ದಿದೆ. 
ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ. ನೋಡು, ಆ ಕೋಳಿ 
ಕೂಗಿ ಎಲ್ಲರನ್ನೂ ಎಚ್ಚರಿಸುತ್ತಿದೆ. ಏಳು ಬೇಗ. 


ಚಿತ್ತಾರ-ಚಿತ್ರ, ನಿನಾದ-ದ್ವನಿ, ನಿಮಿರು-ನೆಟ್ಟಗೆ ನಿಲ್ಲು, ಕಲರವ-ಪಕ್ಷಿಗಳ ಕೂಗು, ಸ೦ರಕ್ಷಿಸು- 
ಕಾಪಾಡು, ಮೂದಲಿಸು-ಹಂ೦ಗಿಸು, ಹೀಯಾಳಿಸು. 


ಸಾಲುಮರದ ತಿಮ್ಮಕ್ಕ- ರಸ್ತೆ ಬದಿಯಲ್ಲಿ ಸಾಲು ಸಾಲಾಗಿ ನೂರಾರು ಸಸಿಗಳನ್ನು ನೆಟ್ಟು, 
ಪೋಷಿಸಿ ಮರಗಳನ್ನು ಬೆಳೆಸಿದ ಮಹಿಳೆ, ವಲಸೆ-ಜನ ಗುಳೇ ಹೋಗುವುದು, ಒಕ್ಕಲು 
ಹೋಗುವುದು. ಅತಿವೃಷ್ಟಿ-ಮಿತಿಮೀರಿದ ಮಳೆ, ಅನಾವೃಷ್ಟಿ-ಮಳೆ ಬಾರದಿರುವುದು. 


ಪಠ್ಯಾಧಾರಿತ ಅಭ್ಯಾಸ 
ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸು. 
. ಕಾಡಿಗೆ ಮರ ಕಡಿಯಲು ಬಂದವರು ಯಾರು? 


. ಮಾನವ ಯಾರನ್ನು ಅಂಜುಬುರುಕ ಪ್ರಾಣಿ ಎಂದು ಹೇಳಿದನು? 


. ಕೋತಿ ಮಾನವನನ್ನು ಏನೆಂದು ಅಣಕಿಸಿತು9 


. ಮಾನವ ಯಾರನ್ನು ಬಯಲಿನಲ್ಲಿ ವಾಸ ಮಾಡುವವರೆಂದು ಮೂದಲಿಸಿದನು? 


ಪ್ರಶ್ನೆಗಳಿಗೆ ಎರಡು-ಮೂರು ವಾಕ್ಯಗಳಲ್ಲಿ ಉತ್ತರಿಸು. 
. ಮಾನವನಿಗೆ ಇನ್ನೂ ಬುದ್ಧಿ ಬಂದಿಲ್ಲವೆಂದು ಮೊಲ ಏಕೆ ಅಣಕಿಸಿತು? 


. ರಾಜು ಕಂಡ ಕನಸೇನು? 


. ಮಾನವನ ಸವಾಲಿಗೆ ಕಾಗೆಯ ಉತ್ತರವೇನು? 


ಇ. ಈ ವಾಕ್ಯಗಳನ್ನು ಯಾರು, ಯಾರಿಗೆ ಹೇಳಿದರು 9? ಬರೆ. 


೧. “ಸಾಲುಮರದ ತಿಮ್ಮಕ್ಕನನ್ನು ನೋಡಿ ಕಲಿ” 


೨. “ನಾವು ಪ್ರಾಣಿಗಳಿಂದ ಕಲಿಯುವುದು ಬಹಳಷ್ಟಿದೆ” 


ಈ. "ಅ' ಪಟ್ಟಿಯಲ್ಲಿನ ಪ್ರಾಣಿಪಕ್ಷಿ ಗಳನ್ನು "ಬ' ಪಟ್ಟಿಯಲ್ಲಿನ ಅವುಗಳ ವಿಶೇಷತೆಗಳ ಜೊತೆ 
ಹೊಂದಿಸಿ ಬರೆ. 


ಅ ಬ 


೧. ಕೋಗಿಲೆ ಅ../ಸುಂದರವಾದ ಕಣ್ಣು 
೨ ಜಿಂಕೆ ಬ. ಆಕರ್ಷಕ ನಡಿಗೆ 


ಕ. ನವಿಲು ಕ. ಇಂಪಾದ ಧ್ದನಿ 


ಉ. ಎರುದ್ಧಾರ್ಥಕ ಪದ ಬರೆ. 
. ಅಂಜುಬುರುಕ ೫ 
. ಮೊದಲು Xx 
. ಉಳಿವು 


A ಅತಿವೃಷ್ಟಿ 


ಊ. ಚಿತ್ರ ನೋಡಿ ವಾಕ್ಯ ಬರೆ. 


ಸಾಮರ್ಥ್ಯಾಧಾರಿತ ಚಟುವಟಿಕೆ 


ಅ. ಈ ಕೆಳಗಿನ ಸಾಲುಗಳನ್ನು ಸ್ಪಷ್ಟವಾಗಿ ಹಲವು ಬಾರಿ”ಓದು. 
. ಕಪ್ಪು ಕು೦ಕುಮ, ಕೆಂಪು ಕುಂಕುಮ 
. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ 


. ಕಾಗೆ ಪುಕ್ಕ ಗುಬ್ಬಿ ಪಕ್ಕ 


ಆ. ಈ ಪದಗಳನ್ನು ಸ್ಪಷ್ಟವಾಗಿ ಓದಿ, ಶುದವಾಗಿ ಬರೆ. 
ಲ 


ಮುಗಿಲೆತ್ತರ ನಿಮಿರು |ಭಯವಿತ್ರಿತ | ಅತಿವೃಷ್ಟಿ 


ಇ. ನಿನಗೆ ಗೊತ್ತಿರುವ ಕಥೆಗಳಲ್ಲಿ ಒಂದನ್ನು ಸರಿಯಾದ ಸ್ಪರಭಾರ ಮತ್ತು ಅಭಿನಯದ 
ಮೂಲಕ ಗೆಳೆಯರಿಗೆ ಹೇಳು. 


೧. ಬಾಯಾರಿದ ಕಾಗೆ ಹೂಜಿಯಿಂದ ನೀರು ಕುಡಿದ ಕಥೆ 
೨. ಕೈಗೆಟುಕದ ದ್ರಾಕ್ಷಿಯನ್ನು ನರಿ ಹುಳಿಯೆಂದು ಬಿಟ್ಟು ಹೋದ ಕಥೆ 
೩. ಸಿಂಹವನ್ನು ಕಾಪಾಡಿದ ಇಲಿಯ ಕಥೆ. 


ಭಾಷಾ - ಚಟುವಟಿಕೆ 
ಅ. ಕೊಟ್ಟಿರುವ ಪದಗಳನ್ನು ಓದಿ, ಧ್ವನಿ ಮತ್ತು ಅರ್ಥ ವ್ಯತ್ಯಾಸ ಗಮನಿಸು. 
೧. ಅರಸು - ಹರಸು ೨. ಅಲ್ಲಿ - ಹಲ್ಲಿ ೩. ಉಳಿ - ಹುಳಿ 


೧. ಈ ಪಾಠವನ್ನು ಶಿಕ್ಷಕರ ಸಹಾಯ, ಮಾರ್ಗದರ್ಶನದೊಂದಿಗೆ ನಾಟಕರೂಪದಲ್ಲಿ 
ಅಭಿನಯಿಸು. 
. ವಿವಿಧ ಪ್ರಾಣಿಪಕ್ಷಿಗಳ ಧ್ವನಿಯನ್ನು ಅನುಕರಣೆ ಮಾಡುವುದನ್ನು ಕಲಿ. 
. ನಿನಗೆ ತಿಳಿದಿರುವ ಪ್ರಾಣಿ ಪಕ್ಷಿಗಳ ಚಿತ್ರಗಳನ್ನು ಈ ಕೆಳಗೆ ಕೊಟ್ಟಿರುವ ಜಾಗದಲ್ಲಿ 
ಅ೦ಟಿಸು. 


ಪ್ರಾಣಿ ಚಿತ್ರಗಳು: 


ಪಕ್ಷಿ ಚಿತ್ರಗಳು : 


ಪಾಠ ಸ್ಪಾತಂತ್ಯ ದಿನಾಚದಣೆ 


ಸಾಮರ್ಥ್ಯ : ತರಗತಿಯಲ್ಲಿ ನಡೆಯುವ ಸಂವಾದದಲ್ಲಿ ಭಾಗವಹಿಸುವುದು. ಗುಂಪಿನಲ್ಲಿ 
ಮಾತನಾಡುವಾಗ ಸರದಿಯನ್ನು ಅನುಸರಿಸುವುದು. 


ಓದಿಗೆ ಮುನ್ನ : ನಾವು ಹಬ್ಬಗಳನ್ನು ಆಚರಿಸುತ್ತೇವೆ. ಹಬ್ಬ ಆಚರಿಸಲು ಕೆಲವು ಸಿದ್ಧತೆಗಳು 
ಬೇಕು. ಎಲ್ಲ ಸಿದ್ಧತೆಗಳನ್ನು ಒಬ್ಬರೇ ಮಾಡಬೇಕಾದರೆ ತೊಂದರೆ ಅಲ್ಲವೇ? ಹಾಗಾದರೆ ಆ 
ತೊಂದರೆ ನಿವಾರಿಸಲು ಏನು ಮಾಡಬೇಕು ಎಂಬ ಕುತೂಹಲವೇ? ಶಾಲೆಯಲ್ಲಿ ಮುಖ್ಯ 
ಶಿಕ್ಷಕರು ಹಾಗು ವಿದ್ಯಾರ್ಥಿಗಳು ಅನುಸರಿಸಿದ ಕ್ರಮವನ್ನು ಗಮನಿಸಿ ತಿಳಿ. 


ಬಿಡುವಿನ ಸಮಯ. ಮುಖ್ಯ ಗುರುಗಳು ಶಾಲಾ ವಿದ್ಯಾರ್ಥಿ ಮಂತ್ರಿಮಂಡಲದ 
ಸಭೆ ಕರೆದರು. ಮಂತ್ರಿಗಳು ಸಭೆಗೆ ಬಂದರು. 


| ಮುಖ್ಯ ಗುರುಗಳು 


ಎಲ್ಲರೂ : ಸ್ವಾತಂತ್ರ್ಯ ದಿನಾಚರಣೆ ಸರ್‌. 
ಮುಖ್ಯ ಗುರುಗಳು : ಹೀಗೆ ಎಲ್ಲರೂ ಒಟ್ಟಾಗಿ ಮಾತನಾಡಬಾರದು. ಸರದಿ 


ಅನುಸರಿಸಬೇಕು ತಿಳಿಯಿತೇ? ಸರಿ, ರಾಜು ನೀನು ಹೇಳು ಸ್ವಾತಂತ್ರ ಈ 
ದಿನಾಚರಣೆ ಎಂದರೇನು? 


ರಾಜು (ಮುಖ್ಯಮಂತ್ರಿ) 


ಮೇರಿ (ಆರೋಗ್ಯಮಂತ್ರಿ) 
ಮುಖ್ಯ ಗುರುಗಳು 


ಷರೀಫ್‌ (ಉಪ ಮುಖ್ಯಮಂತ್ರಿ): 
ಮುಖ್ಯ ಗುರುಗಳು 
ಷಾಹಿನ್‌ (ರಕ್ಷಣಾ ಮಂತ್ರಿ) : 
ಮುಖ್ಯ ಗುರುಗಳು 


ಐಶ್ವರ್ಯ (ಸಾಂಸ್ಕೃತಿಕ ಮಂತ್ರಿ : 
ಮುಖ್ಯ ಗುರುಗಳು 


ವಿವೇಕ್‌ (ಕ್ರೀಡಾ ಮಂತ್ರಿ) 


: ನಮ್ಮ ದೇಶ ಸ್ವತಂತ್ರವಾದ ದಿನದ ನೆನಪಿಗಾಗಿ ಪ್ರತಿ ವರ್ಷ 


ದೇಶದಾದ್ಯಂತ ಆಚರಿಸುವ ಹಬ್ಬ. 


: ಸ್ವತಂತ್ರವಾದ ದಿನ! ಹಾಗೆಂದರೇನು ಸರ್‌? 
: ಹಿಂದೆ ನಮ್ಮ ದೇಶವನ್ನು ಬ್ರಿಟಿಷರು ಆಳುತ್ತಿದ್ದರು. ದೇಶದ 


ಸ್ವಾಭಿಮಾನಿ ಜನರು ಗಾಂಧೀಜಿಯವರ ನೇತೃತ್ವದಲ್ಲಿ ಅವರ 
ವಿರುದ್ಧ ಹೋರಾಡಿ ಸ್ವಾತಂತ್ಯ ತಂದುಕೊಟ್ಟರು. ಅವರ 
ದೇಶಾಭಿಮಾನ, ತ್ಯಾಗ ಹಾಗೂ ಬಲಿದಾನದಿಂದ ೧೯೪೭ 
ಆಗಸ್ಟ್‌ ೧೫ ರಂದು ನಮ್ಮ ದೇಶ ಸ್ವತಂತ್ರವಾಯಿತು. ದೇಶ 
ಸ್ವತಂತ್ರವಾದ ಸವಿ ನೆನಪಿಗೆ ಪ್ರತಿ ವರ್ಷ ದೇಶಾದ್ಯಂತ 
ಆಚರಿಸುವ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ. 


ನಮ್ಮ ಶಾಲೆಯಲ್ಲೂ ಆಚರಿಸುತ್ತೇವಲ್ಲ ಸರ್‌? 


: ಹೌದು, ಅದಕ್ಕಾಗಿ ಈಗಿನಿಂದಲೇ ಸಿದ್ಧತೆ ಮಾಡಿಕೊಳ್ಳಬೇಕು. 


ಏನೇನು ಸಿದ್ಧತೆ ಮಾಡಬೇಕಿದೆ? ಹೇಳಿ ಸರ್‌. 


: ಆಟೋಟ ಸ್ಪರ್ಧೆ ಏರ್ಪಡಿಸಬೇಕು. ಸಾಂಸ್ಕೃತಿಕ ಕಾರ್ಯಕ್ರಮ 
ನಡೆಸಿಕೊಡುವವರನ್ನು ಗುರುತಿಸಬೇಕು. ಮೈದಾನವನ್ನು 
ಸ್ವಚ್ಛಗೊಳಿಸಬೇಕು. ಶಾಲೆಯನ್ನು ತಳಿರು ತೋರಣಗಳಿಂದ 
ಅಲಂಕರಿಸಬೇಕು. 


ಗುರುಗಳೇ, ನಾವು ಕೆಲಸ ಹಂಚಿಕೊಂಡು ಸಿದ್ಧತೆ 
ಮಾಡುತ್ತೇವೆ. 


: ಸಂತೋಷ. ಯಾರು ಯಾರು, ಯಾವ ಯಾವ ಕೆಲಸಗಳನ್ನು 


ಹಂಚಿಕೊಳ್ಳುವಿರಿ? 


: ಸರ್‌, ಮಂತ್ರಿ ಮಂಡಲದ ಎಲ್ಲ ಸದಸ್ಯರು ಸೇರಿ ಆಟೋಟ 


ಸರ್ಧೆ ನಡೆಸಿ ವಿಜೇತರ ಪಟ್ಟಿಯನ್ನು ಸಿದ್ದಪಡಿಸುತ್ತೇವೆ. 
(ಷಾಹಿನ್‌ ಮತ್ತು ಐಶ್ವರ್ಯ ಮಾತನಾಡುತ್ತಿದ್ದರು) 


ಮುಖ್ಯ ಗುರುಗಳು 


ಐಶ್ವರ್ಯ (ಸಾಂಸ್ಕ ಶಿಕಮಂತ್ರಿ) : 
ಮುಖ್ಯ ಗುರುಗಳು 
ಕಾರ್ತಿಕ್‌ (ಸ್ಪ ಸ್ವಚ್ಛತಾ ಮಂತ್ರಿ) : 


ಐಶ್ವರ್ಯ (ಸಾಂಸ್ಕೃತಿಕ ಮಂತ್ರಿ : 


ಮೇರಿ (ಆರೋಗ್ಯ ಮಂತ್ರಿ) 


ಪಂಕಜ (ಹಣಕಾಸು ಮಂತ್ರಿ): 


ಐಶ್ವರ್ಯ (ಸಾಂಸ್ಕೃತಿಕ ಮಂತ್ರಿ : 


ಮೇರಿ (ಆರೋಗ್ಯಮಂತ್ರಿ) 
ಮುಖ್ಯ ಗುರುಗಳು 

ಎಲ್ಲರೂ 

ಕಾರ್ತಿಕ್‌ (ಸ್ವಚ್ಛತಾ ಮಂತ್ರಿ) 


ರಾಜು (ಮುಖ್ಯಮಂತ್ರಿ) 


ಐಶ್ವರ್ಯ (ಸಾಂಸ್ಕೃತಿಕ ಮಂತ್ರಿ : 


ಮುಖ್ಯ ಗುರುಗಳು 


ಷಾಹಿನ್‌, ಐಶ್ವರ್ಯ ಒಬ್ಬರು ಮಾತಾಡುವಾಗ ನಿಮ್ಮ 
ನಿಮ್ಮೊಳಗೆ ಮಾತಾಡಬಾರದು. ಇತರರ ಅಭಿಪ್ರಾಯವನ್ನು 
ಕೇಳಬೇಕು. 


ಕ್ಷಮಿಸಿ ಸರ್‌, ಇನ್ನು ಮೇಲೆ ಗಮನವಿಟ್ಟು ಕೇಳುತ್ತೇವೆ. 


: ಹಾ! ಜಾಣ ಮಕಳು. 
ಸ್ವ ಸ್ರ 


ಸರ್‌, ನಾವು ನಾಲ್ಕನೆಯ ತರಗತಿಯವರು ಶಾಲೆಯ 


ಮೈದಾನವನ್ನು ಸ್ವಚ್ಛಗೊಳಿಸುತ್ತೇವೆ. 


ನಾನು ಸಾಂಸ್ಕೃತಿಕ ಕಾರ್ಯಕ್ರಮ ನೀಡುವವರ ಪಟ್ಟಿ 
ಸಿದ್ಧಪಡಿಸುತ್ತೇನೆ. 


: ನಾವು ಎರಡನೆಯ ತರಗತಿಯವರು ಬಣ್ಣದ ಕಾಗದದಿಂದ 


ತೋರಣ ಕಟ್ಟುತ್ತೇವೆ. 
ನಾವು ಮೂರನೆಯ .ತರಗತಿಯವರು ಧ್ವಜಸ್ತಂಭವನ್ನು 
ಸಿ೦ಗರಿಸುತ್ತೇವೆ ಸನ್‌ 
ಧ್ವಜ ಸಂಭದ ಸುತ್ತ ರಂಗವಲ್ಲಿ ಹಾಕಿದರೆ ಚೆನ್ನಾಗಿರುತ್ತದೆ. 


: ಒಳ್ಳೆಯ ಸಲಹೆ, ಪಂಕಜ ಚೆನ್ನಾಗಿ ರಂಗವಲ್ಲಿ ಹಾಕುತ್ತಾಳೆ. 


ಅವಳಿಂದ ಹಾಕಿಸೋಣವೇ ಸರ್‌? 


: ಒಳ್ಳೆಯದು, ಮೇರಿಯ ಸಲಹೆ ಎಲ್ಲರಿಗೂ ಒಪ್ಪಿಗೆಯೇ? 
`ಓ... ಆಗಬಹುದು ಸರ್‌. 

: ಅಲಂಕಾರಕ್ಕೆ ಸಾಮಗಿಗಳನ್ನು ತರುವವರು ಯಾರು? 

: ನಮ್ಮ ತೋಟದಿಂದ ಮಾವಿನ ತಳಿರು, ಬಾಳೆಕಂಬ ತರುತ್ತೇನೆ. 


ಎಲ್ಲರೂ ಸೇರಿ ಶಾಲೆಯನ್ನು ಸಿಂಗರಿಸೋಣ. 


ನಾವು ಐದನೆಯ ತರಗತಿಯವರು ರಾಷ್ಟ್ರನಾಯಕರ 
ಭಾವಚಿತ್ರಗಳಿಗೆ ಹೂವಿನ ಹಾರ ಹಾಕಿ ಅಲಂಕರಿಸುತ್ತೇವೆ. 
ಸರ್‌ ಮತ್ತೇ... (ಮಾತು ಮುಂದುವರಿಸುವಳು) 


: ಐಶ್ವರ್ಯಾ, ಇತರರಿಗೂ ಮಾತನಾಡಲು ಅವಕಾಶ 


ಕೊಡಬೇಕಲ್ಲವೇ? 


ರಮಾ (ವಿದ್ಯಾ ಮಂತ್ರಿ) : ನಾನು ಒ೦ದನೆಯ ತರಗತಿಯವರೊಡನೆ ಸೇರಿ ಶಾಲಾ 
ಕೈತೋಟದಿಂದ ಹೂಗಳನ್ನು ಬಿಡಿಸಿ ತರುತ್ತೇನೆ. 


ಮುಖ್ಯ ಗುರುಗಳು : ಸರಿ, ಹಾಗಾದರೆ ನಾನು ಕಾರ್ಯಕ್ರಮಕ್ಕೆ ಬರುವಂತೆ ಅತಿಥಿಗಳನ್ನು 
ಆಮಂತ್ರಿಸುತ್ತೇನೆ. ನಿಮ್ಮ ಕೆಲಸಗಳಲ್ಲಿ ಶಿಕ್ಷಕರು ಮಾರ್ಗದರ್ಶನ 
ನೀಡುತ್ತಾರೆ. ಮು೦ದಿನ ಸಿದ್ಧತೆ ಮಾಡಿಕೊಳ್ಳಿ. 


(ಎಲ್ಲರೂ ಶಿಕ್ಷಕರ ಮಾರ್ಗದರ್ಶನದಲ್ಲಿ ತಮ್ಮ ಕೆಲಸಕ್ಕೆ ಪೂರ್ವ ತಯಾರಿ 
ಮಾಡಿಕೊಂಡರು) 


ಸ್ವಾತಂತ್ರ್ಯ ದಿನಾಚರಣೆ ದಿನದಂದು ಮಕ್ಕಳು ನಸುಕಿಗೇ ಎದ್ದು ಸಿದ್ದರಾದರು. ಸಮವಸ್ತ್ರ 


ಧರಿಸಿ ಶಾಲೆಗೆ ಬಂದರು. 

ಎಲ್ಲರೂ ತಾವು ವಹಿಸಿಕೊಂಡಿದ್ದ ಕೆಲಸವನ್ನು ಪೂರ್ಣಗೊಳಿಸಿದರು. ಗುರುಗಳೊಂದಿಗೆ 
ಜಯಘೋಷ ಹಾಕುತ್ತ ಪ್ರಭಾತಪೇರಿಯಲ್ಲಿ ಪಾಲ್ಗೊಂಡರು. ಮಕ್ಕಳ ಶಿಸ್ತನ್ನು ನೋಡಿ 
ಗ್ರಾಮಸ್ಥರು ಸಂತೋಷಪಟ್ಟರು 


2 4B) 
ಶಾಲಾ ಮೈದಾನದಲ್ಲಿ ಪ ಪಂಚಾಯಿತಿ ಅಧ್ಯಕ್ಷರು ಧ್ವಜ ಅನಾವರಣಗೊಳಿಸಿದರು. ಎಲ್ಲರೂ 
ರಾಷ್ಟ್ರಗೀತೆ ಹಾಡಿದರು. ಅನಂತರ ನಡೆದ ಸಭಾ ರ್ಜ ಕ್ರಮದಲ್ಲಿ ಮುಖ್ಯ ಗುರುಗಳು 
ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ದೇಶ ಭಕ್ತಿಯ ಬಗೆಗೆ ತಿಳಿಸಿದರು. ಮುಖ್ಯ 
ಅತಿಥಿಗಳು ವಿಜೇತರಿಗೆ ಬಹುಮಾನ ಏತರಿಸಿದರು. ಕೊನೆಯಲ್ಲಿ ಮಕ್ಕಳು ಸಾಂಸ್ಕೃತಿಕ 
ಕಾರ್ಯಕ್ರಮ ನಡೆಸಿಕೊಟ್ಟರು. ನೆರೆದಿದ್ದ ಜನರು ಸಂತೋಷದಿಂದ ಚಪ್ಪಾಳೆ ತಟ್ಟಿದರು. 
ಎಲ್ಲರೂ ಸಿಹಿ ಸವಿದು ಕಾರ್ಯಕ್ರಮ ಮೆಲುಕು ಹಾಕುತ್ತಾ ತೆರೆಳಿದರು. 


ರಾಷ್ಟ್ರ -ದೇಶ; ಸರದಿ-ಅನುಕ್ರಮ; ಸ್ವಾಭಿಮಾನ- ಆತ್ಮಗೌರವ; ಸ್ಪರ್ಧೆ-ಪಂಥ; 
ತಳಿರು- ಚಿಗುರು; ಅಭಿಪ್ರಾಯ-ಅನಿಸಿಕೆ; ಧ್ವಜಸ್ತಂಭ- -ಬಾವುಟ ಹಾರಿಸುವ ಕಂಬ; ಭಾವಚಿತ್ರ- 
ವ್ಯಕ್ತಿಯ ಚಿತ್ರ ಆಮಂತ್ರಿಸು-ಆಹ್ಹಾನಿಸು ; ನೆರೆ- ಸೇರು; ಮಾರ್ಗದರ್ಶನ- ತಿಳಿಹೇಳುವುದು, 
ಜಂಕನವದ ನಸುಕು-ಮುಂಜಾನೆ, ಬೆಳಗಿನ ಜಾವ; ಜಯಘೋಷ-ಜಯಕಾರ; 
ವಿಜೇತರು-ಗೆದ್ದವರು. 


ಅತಿಥಿ ಕ ಆಹ್ವಾನಿತ ವ್ಯಕ್ತಿ 

ಸಾಂಸ್ಕೃತಿಕ ಕಾರ್ಯಕ್ರಮ : ಸಂಸ್ಕೃತಿಗೆ ಸಂಬಂಧಿಸಿದ ಕಾರ್ಯಕ್ರಮ. 
ರಾಷ್ಟನಾಯಕರು : ದೇಶಸೇವೆ ಮಾಡಿದ ಮಹನೀಯರು 
ಪ್ರಭಾತಪೇರಿ : ಬೆಳಗಿನ ಜಾವದಲ್ಲಿ ನಡೆಸುವ ಮೆರವಣಿಗೆ 
ಸಮವಸ್ತ್ರ : ಒ೦ದೇ ರೂಪದ ವಸ್ತ್ರ 


ಪಠ್ಯಾಧಾರಿತ ಅಭ್ಯಾಸ 


ಅ) ಒಂದು ಪದ/ವಾಕ್ಕದಲ್ಲಿ ಉತ್ತರಿಸು. 
೧. ಮುಖ್ಯ ಗುರುಗಳು ಯಾರ. ಸಭೆ ಕರೆದರು? 


ಬು ಸ್ವಾತಂತ್ರ್ಯ ದಿನವನ್ನು ಎಂದು ಆಚರಿಸುತ್ತೇವೆ? 


೩. ಯಾರು ಕ್ಷಮೆ ಕೋರಿದರು? 


ಆ) ಎರಡು/ಮೂರು ವಾಕ್ಯಗಳಲ್ಲಿ ಉತ್ತರಿಸು. 
೧. ಮಂತ್ರಿಮಂಡಲದ ಸಭೆಯಲ್ಲಿ ಯಾವುದರ ಬಗ್ಗೆ ಚರ್ಚಿಸಿದರು? 


. ಸ್ವಾತಂತ್ರ್ಯ ದಿನಾಚರಣೆ ಎಂದರೇನು? 


ಐಶ್ವರ್ಯ ನೀಡಿದ ಸಲಹೆ ಏನು? 


. ಕ್ರೀಡಾ ಮಂತ್ರಿ ವಹಿಸಿಕೊಂಡ ಕಾರ್ಯವೇನು? 


. ಮೂರನೆಯ ತರಗತಿಯವರು ವಹಿಸಿಕೊಂಡ ಕಾರ್ಯ ಯಾವುದು? 


ಇ) ಕಾರಣ ಕೊಡು. 
೧. ಮುಖ್ಯ ಗುರುಗಳು ಮಂತ್ರಿಮಂಡಲದ ಸಭೆ ಕರೆದರು. 


೨. ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು 


ಒಟ್ಟಾಗಿ ಮಾತನಾಡಬಾರದು 


ಈ) ಈ ಮಾತುಗಳನ್ನು ಯಾರು, ಯಾರಿಗೆ ಹೇಳಿದರು ಬರೆ. 
8 “ನಮ್ಮ ಶಾಲೆಯಲ್ಲೂ ಆಚರಿಸುತ್ತೇವಲ್ಲ ಸರ್‌” 


. “ಒಳ್ಳೆಯದು, ಮೇರಿಯ ಸಲಹೆ ಎಲ್ಲರಿಗೂ ಒಪ್ಪಿಗೆಯೇ?” 


. “ನಮ್ಮ ತೋಟದಿಂದ ಮಾವಿನ ತಳಿರು, ಬಾಳೆಕಂಬ ತರುತ್ತೇನೆ” 


ಉ) ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸು. 
ತೋರಣ 
ರಂಗವಲ್ಲಿ 


ಸಾಮರ್ಥ್ಯಾಧಾರಿತ ಅಭ್ಯಾಸ 


. ಕಾರ್ಯಕ್ರಮ ಮಾಡುವಾಗ ಕೆಲಸ ಹಂಚಿಕೊಳ್ಳಬಾರದು. 
. ಕಾರ್ಯಕ್ರಮ ಮಾಡುವ ಮೊದಲು ಸಭೆಯಲ್ಲಿ ಚರ್ಚೆ ಮಾಡಬೇಕು. 
. ಚರ್ಚೆಯಲ್ಲಿ ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು. 
. ಸಭೆಯಲ್ಲಿ ಒಟ್ಟಾಗಿ ಮಾತನಾಡಿದರೆ ತೊಂದರೆ. 
. ಸಭೆಯಲ್ಲಿ ಒಬ್ಬರ ನಂತರ ಒಬ್ಬರು ಮಾತನಾಡಬಾರದು. 
ಇತರರ ಒಳ್ಳೆಯ ಮಾತನ್ನು ಕೇಳಬೇಕು. 


ಆ) ಉತ್ತರಿಸು. 
೧. ನೀನು ಶಾಲೆಯಲ್ಲಿ ವಹಿಸಿಕೊಂಡು ಮಾಡಿದ ಒಂದು ಕೆಲಸವನ್ನು ಬರೆ. 


೨. ನೀನು ಮನೆಯಲ್ಲಿ ವಹಿಸಿಕೊ೦ಡು ಮಾಡಿದ ಒಂದು ಕೆಲಸವನ್ನು ಬರೆ. 
೩. ನಿನ್ನ ಮನೆಯಲ್ಲಿ ಎಲ್ಲರೂ ಕುಳಿತು ಚರ್ಚಿಸಿ ಮಾಡಿರುವ ಕೆಲಸ ಯಾವುದು? 


ಅ) ಚಿತ್ರ ನೋಡಿ ಸಲಹೆ ನೀಡು. 


ಭಾಷಾಭ್ಯಾಸ 
ಅ) ಸರಿಯಾದ ಅರ್ಥ ಬರುವಂತೆ ಪದಗಳನ್ನು ಜೋಡಿಸಿ ವಾಕ್ಯಗಳನ್ನು ಸರಿಪಡಿಸಿ ಬರೆ. 


೧. ಸಮವಸ್ತ ಮಕ್ಕಳು ಧರಿಸಿ ಬಂದರು ಶಾಲೆಗೆ : 


೨. ಮಕ್ಕಳು ಸಾಂಸ್ಕೃತಿಕ ನಡೆಸಿಕೊಟ್ಟರು ಕಾರ್ಯಕ್ರಮ : 
೩. ಕೈತೋಟದಲ್ಲಿ ಶಾಲೆಯ ಹೂ ಗಿಡಗಳಿವೆ : 


ಅ) ಅ, ಆ ಮತ್ತು ಇ ಮನೆಗಳಲ್ಲಿರುವ ಪದಗಳನ್ನು ಕ್ರಮವಾಗಿ ಬಳಸಿ ಅರ್ಥ ಪೂರ್ಣ 
ವಾಕ್ಯಗಳನ್ನು ರಚಿಸು. 


ಮಾದರಿ : ಅವನು ಮನೆಗೆ ಹೋಗುತ್ತಾನೆ 


ನಿನಗಿದು ತಿಳಿದಿರಲಿ : ವಾಕ್ಕವೆಂದರೆ ಸರಿಯಾದ ಅರ್ಥ ಕೊಡುವ ಪದಗಳ ಗುಂಪು 
ಭಾಷಾ ಚಟುವಟಿಕೆ 


ಅ) ಈ ಜೋಡು ನುಡಿಗಳನ್ನು ಗಮನಿಸಿ ನಕಲು ಮಾಡು. 


(ತಳಿರು ತೋರಣ. ಸಿಹಿ ಕಹಿ, ಹಳ್ಳ ಕೊಳ್ಳ. ಬೆಟ್ಟ ಗುಡ್ಡ ನೋವು ನಲಿವು) 


ಆ) ಆವರಣದಲ್ಲಿ ಕೊಟ್ಟಿರುವ ಸಮಾನಾರ್ಥಕ ಪದವನ್ನು ಗುರುತಿಸಿ ಮಾದರಿಯಂತೆ ಬರೆ. 
(ಬಟ್ಟೆ, ಬಾವುಟ, ಮುಂಜಾನೆ, ತಯಾರಿ, ಅಣಿ, ಬೆಳಗಿನ ಜಾವ, ಪತಾಕೆ, ಕುಸುಮ, 
ಪುಷ್ಪ, ಅರಿವೆ) 


ಬಟ್ಟೆ ಅರಿವೆ 


ನಿನಗಿದು ತಿಳಿದಿರಲಿ : ಸಮಾನಾರ್ಥಕ ಸರಗ ಎಂದರೆ ಒಂದೇ ಅರ್ಥ ಕೊಡುವ 
ಬೇರೆ ಬೇರೆ ಪದಗಳು. 


ಓದಿಗೆ ಮುನ್ನ : ಮನೆಯಲ್ಲಿ ಅಪ್ಪ ಅಮ್ಮ ಅಜ್ಜ, ಅಜ್ಜಿ ಮತ್ತಿತರರು ಮಕ್ಕಳನ್ನು ಪ್ರೀತಿ 
ಮಾತುಗಳಿಂದ ಮುದ್ದಿಸುವುದನ್ನು ನೀನು ನೋಡಿರಬಹುದು. ಅದೇ ರೀತಿ ನಿನ್ನನ್ನೂ 
ಮುದ್ದು ಮಾಡಿರಬಹುದು ನೆನಪಿಸಿಕೊ. ಇಲ್ಲಿ ಪ್ರೀತಿ ಮಾತುಗಳಿಂದ ಮುದ್ದಿಸುವ 
ಸಂದರ್ಭವಿದೆ. ಅದನ್ನು ನಿನ್ನ ಅನುಭವದೊಂದಿಗೆ ಹೊಂದಿಸಿ ನೋಡು. 


ಕೂಸು ಇದ್ದ ಮನಿಗೆ ಬೀಸಣಿಗೆ ಯಾತಕ 
ಕೂಸು ಕಂದಯ್ಯ ಒಳ ಹೊರಗ | ಆಡಿದರ 
ಬೀಸಣಿಗೆ ಗಾಳಿ ಸುಳಿದಾವ ॥ 


ಆಡಿ ಬಾ ನನ ಕಂದ ಅಂಗಾಲ-ತೊಳೆದೇನ 


ತೆಂಗಿನ ಕಾಯಿ ತಿಳಿನೀರ.।| ತಕ್ಕೊಂಡು 
ಬಂಗಾರ ಮಾರಿ ತೊಳೆದೇನ ॥ 


ಅಳುವ ಕಂದನ ತುಟಿಯು ಹವಳದ ಕುಡಿಹ೦ಗ 
ಕುಡಿಹುಬ್ಬು ಬೇವಿನೆಸಳ್ಳಂಗ | ಕಣ್ಣೋಟ 
ಶಿವನ ಕೈಯಲಗು ಹೊಳೆದ್ದಂಗ ॥ 


ಕಂದಾನ ಕಿರಿಕಿರಿ ಇಂದೇನು ಹೇಳಲಿ 
ಬಿಂದೀಗೆ ಹಾಲು ಸುರಿವಂದ | ಚ೦ಜೀಯ 
ಚ೦ದ್ರಮನ ತಂದು ನಿಲಿಸೆಂದಾ ॥ 


ಕುಡಿ - ಚಿಗುರು; ಅಲಗು - ಕತ್ತಿಯ ಬಾಯಿ ; ಎಸಳು - ಹೂವಿನ ದಳ ; 
ಕಿರಿಕಿರಿ. - ಕಾಟ ; ಬಂಗಾರ - ಚಿನ್ನ ; ಚಂಜೀಯ - ಸಂಜೆಯ 


ಬೀಸಣಿಗೆ - ಗಾಳಿ ಬೀಸಿಕೊಳ್ಳಲು ಬಳಸುವ ಸಾಧನ 
ಹವಳ - ಒಂದು ಜಾತಿಯ ಕೆಂಪು ಮಣಿ 


ಸಾಲುಗಳನ್ನು ಪದ್ಯದಲ್ಲಿರುವಂತೆ ಪೂರ್ಣಗೊಳಿಸು. 
. ಅಳುವ ಕಂದನ ತುಟಿಯು 
. ಆಡಿ ಬಾ ನನ ಕಂದ 
. ಕೂಸು ಇದ್ದ ಮನಿಗೆ 


. ಕ೦ದಾನ ಕಿರಿಕಿರಿ 


ಆ. ಒಂದೊಂದು ಪದ/ವಾಕ್ಯದಲ್ಲಿ ಉತ್ತರ ಬರೆ. 
೧. ತಾಯಿಯು ಕಂದನ ಅಂಗಾಲನ್ನು ಯಾವುದರಿಂದ ತೊಳೆಯುವುದಾಗಿ ಹೇಳುತ್ತಾಳೆ? 


. ಅಳುವ ಕಂದನ ತುಟಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? 


. ಅಳುವ ಕಂದನ ಕಣ್ಣೋಟ ಹೇಗಿರುತ್ತದೆ? 


. ಮಗು ಏನನ್ನು ತಂದು ನಿಲ್ಲಿಸೆಂದು ಕೇಳುತ್ತದೆ? 


ಇ) ಎರಡು - ಮೂರು ವಾಕ್ಯಗಳಲ್ಲಿ ಉತ್ತರಿಸು. 
೧. ಕೂಸು ಇದ್ದ ಮನೆಗೆ ಬೀಸಣಿಗೆ ಬೇಡ. ಏಕೆ? 


೨. ಆಡಿ ಬರುವ ಕಂದನನ್ನು ತಾಯಿ ಹೇಗೆ ಉಪಚರಿಸುವಳು? 


ಸಾಮರ್ಥ್ಯಾಧಾರಿತ ಅಭ್ಯಾಸ 


ಅ) ತಪ್ಪುಗಳನ್ನು ಸರಿಪಡಿಸಿ ಬರೆ. 
೧. ಬೀಸಣಿಗೆ ಗಾಳಿ ಸುಳಿದವ 
೨. ಕುಡಿಹುಬು ಬೇವಿನೆಸಳಂಗ 
೩. ಚಂದಮನ ತಂದು ನಿಲಿಸೆಂದ: 
ಆ) ಈ ಸಾಲುಗಳನ್ನು ನಕಲು ಮಾಡು. 
ಆಡಿ ಬಾ ಎನಕಂದ ಅಂಗಾಲ ತೊಳೆದೇನ 


ಕುಡಿ ಹುಬ್ಬು ಬೇವಿನೆಸಳ್ಳಂಗ 


ಇ) ಈ ಪದ್ಯದಲ್ಲಿ ಒತ್ತಕ್ಷರಗಳಿರುವ ಪದಗಳನ್ನು ಬರೆ. 
ಫಸ 


ಆ 


ಅ) ಊಹಿಸಿ ಬರೆ. 


೧. ಮಗು ಏಕೆ ನಗುತ್ತಿರಬಹುದು? 


ಭಾಷಾ ಚಟುವಟಿಕೆ 


ಅ. ಸಮಾನಾರ್ಥಕ ಪದಗಳನ್ನು ಬರೆ. 
೧. ಬಂಗಾರ 
೨. ಕೂಸು 
೩. ತಾಯಿ 
. ಈ ವಾಕ್ಯಗಳಲ್ಲಿ ಅಡಿ ಗೆರೆ ಹಾಕಿದ ಪದಗಳಿಗೆ ಗ್ರಾಂಥಿಕ ರೂಪ ಬರೆ. 
. ಕೂಸು ಇದ್ದ ಮನಿಗೆ ಬೀಸಣಿಗೆ ಯಾತಕ? 
. ಬ೦ಗಾರ ಮಾರಿ ತೊಳೆದೇನ 
. ಬೀಸಣಿಗೆ ಗಾಳಿ ಸುಳಿದಾವ 
. ಚ೦ಜೀಯ ಚಂದ್ರಮನ ನಿಲಿಸೆಂದಾ 
ಪದಗಳನ್ನು ಗ್ರಾಂಥಿಕ ರೂಪದಲ್ಲಿ ಬರೆ. 
ಮಾದರಿ : ಹೊಳೆದ್ದಂಗ.- ಹೊಳೆದ ಹಾಗೆ 
೧. ಕುಡಿಹಂಗ 
. ಎಸಳ್ಳಂಗ 
. ನೆನೆದ್ದಂಗ 
. ಬ೦ದ್ಬಂಗ 
. ಕುಳಿತ್ನಂಗ 


2) 
೩ 
೪ 
೫ 


. ಈ ಪದ್ಯವನ್ನು ಕಲಿತು ಹಾಡು. ಇಂತಹ ಜನಪದ ಹಾಡುಗಳನ್ನು ಸಂಗ್ರಹಿಸು. 


ಇ 
EL, 


ಸಾಮರ್ಥ್ಯ : ಸಹಪಾಠಿಗಳ ಕೈ ಬರಹವನ್ನು ಓದುವುದು. 


ಓದಿಗೆ ಮುನ್ನ 
* ಪಠ್ಯ ಪುಸ್ತಕ, ಮದುವೆ, ಗೃಹಪ್ರವೇಶ ಮುಂತಾದ ಆಮಂತ್ರಣ ಪತ್ರಿಕೆ ಸಮಾಚಾರ 
ಪತ್ರಿಕೆಗಳನ್ನು ನೋಡಿರುವೆ. ಇವು ಮುದ್ರಿತ ರೂಪದಲ್ಲಿವೆ. ನಾವು ಇವುಗಳಲ್ಲಿನ ಮುದ್ರಿತ 


ವಿಷಯಗಳನ್ನು ಓದಿ ತಿಳಿಯುತ್ತೇವೆ. 

ನಾವು ಮುದ್ರಿತ ವಿಷಯಗಳನ್ನು ಮಾತ್ರ ಓದುವುದಿಲ್ಲ. ಕೆಲವು ವೇಳೆ ಕೈ ಬರಹದಲ್ಲಿರುವ 
ವಿಷಯಗಳನ್ನು ಓದಿ ತಿಳಿಯುತ್ತೇವೆ. ಅಲ್ಲದೆ ಹೇಳಬೇಕಾದುದನ್ನು ಅಥವಾ ಆಲೋಚಿಸಿದ್ದನ್ನು 
ಕೈ ಬರಹದಲ್ಲಿ ಬರೆಯುತ್ತೇವೆ ಅಲ್ಲವೇ? 

ನಿನ್ನ ಶಾಲಾ ಪತ್ರಿಕೆಯಲ್ಲಿ ನಿನ್ನ ಲೇಖನ ಪ್ರಕಟವಾಗಿರಬಹುದು, ಈ ಶಾಲಾ ಪತ್ರಿಕೆಯಲ್ಲಿರುವ 


ಕೈ ಬರಹದ ಲೇಖನವನ್ನು ಓದಿ ತಿಳಿ. ಕೈ, ಬರಹದಲ್ಲಿನ ವೈವಿಧ್ಯತೆಯನ್ನು ಗುರುತಿಸು. 


ಅಂದು ಶನಿವಾರ. ಸಂಪಾದಕ ಮಂಡಳಿಯವರು ವಿದ್ಯಾರ್ಥಿಗಳಿಂದ ಬಂದ ಲೇಖನಗಳನ್ನು 
ಪರಿಶೀಲಿಸಿದರು. ಉತ್ತಮ ಲೇಖನಗಳನ್ನು ಆಯ್ದು ಪತ್ರಿಕೆಯನ್ನು ಸಿದ್ಧಪಡಿಸಿ ಪ್ರಕಟಸಿದರು. 

ರಾಧಾ ಪತ್ರಿಕೆಯನ್ನು ನೋಡಿದಳು. ಕುತೂಹಲದಿಂದ ಓದಲು ಮುಂದಾದಳು. ಕೆಲವು 
ಲೇಖನಗಳನ್ನು ಸರಾಗವಾಗಿ ಓದಿದಳು. ಆದರೆ ಕೆಲವು ಲೇಖನಗಳನ್ನು ಓದಲು ಕಷ್ಟಪಟ್ಟಳು. 
ಏಕಿರಬಹುದು? ಹೇಳಬಲ್ಲೆಯಾ? ಹಾಗಿದ್ದರೆ ಮೊದಲಿಗೆ ಈ ಪತ್ರಿಕೆಯನ್ನು ಒದು. 


“ರಾಧಾ ನೀನು ಕೆಲವು ಲೇಖನ 
ಗಳನ್ನು ಓದಲು ಕಷ್ಟಪಟ್ಟೆ ಏಕೆ' ಎಂದು 
ಶಿಕ್ಷಕಿ ಪ್ರಶ್ನಿಸಿದರು. “ಕೆಲವರ ಕೈಬರಹ 
ಚೆನ್ನಾಗಿರಲಿಲ್ಲ ಆದ್ದರಿಂದ ಓದಲು 
ಕಷ್ಟವಾಯಿತು ಮೇಡಂ” ಎಂದು ರಾಧಾ 
ಹೇಳಿದಳು. ಬರಹ ಚೆನ್ನಾಗಿರಲಿಲ್ಲ 
ಎಂದರೆ ಅದು ಹೇಗಿತ್ತು? ಎಂದು ಶಿಕ್ಷಕಿ 
ಕೇಳಿದರು. 


ಜೂನ್‌ 2014 
ಈ ಚುಕು 
ಮಾವನ | 
ಮಾವುಹಣ್ಗುಗ ಭ ಚಿತ್ತ ಮತ್ವಟಿಗೆ seg 


೨. 
ಶಾ eo ದ್ರ 
ಸನಕ ಪ್ರಸವ, ಮಿಜ್ಞಾನಿಗಳಿಗೆಲ್ಲ ಬಂ ಕಲ್ಲು ಗುಂ 
ಹವ, ಮಲಗೋಳು ಸುಂ 


-ದವಿಧಗ ಜೆ. ಸಂ-- ಚಾಹ ತಸೇ ತೆಪಗ3 


—-ಅಶೂಸು ಹ್ರೌ (ನೇತಿಕಣಿ | | ಸುಭಾಫಿತ 


ತಾಗ. ಪ್ರಿ ಪ್ರೀತಿ ಸಂಜೆ ಪತ್ತ 
ಪ್ರಾಮಾಣಿಕತೆಯೇ ನಿಜವಾದ 


ತಣ 
"ಶಕ್ತ “ಜ್ಞಾ ವಿವೇಕಾನಂದ 


ಬ ತ್ರ ಸಂಗ್ರಹ : ಆಶಿನಾಯತ್ರ ತನೇ ತರಳ9 


ವ್ಯವಕಲನ ಎನೂಡು- ಗಂಕಾಲಭ ತಿ; 


9 (೮ ಇನ.1೧೫ ಸೊನ್ಸ್‌ ಸೆ/65 ಬಜಿ; 30 


೨ 26 ನ್ಚಃ ತಳ kt 


ಒಕೆ ( ಹಡತ 36x49 ೮ ಗಾಲ 324 


fess Lk ಗರಿ ಕಾದ Oe 
ನ 


ಜೂನ್‌ 2014 


_ನಿಮಗನಿಹ ತೆಳಿಔರಅ 
ಸಶ್‌. ಬಟ. ಅಸಿ ಕ್ತ ರಂಪ್ರೂನವರೂ 
ಶೂಎಸಿದ ಯೋ ಇರು 
ಜಿಲ್ಲೆಯ -ಈ ಪಲಗ ತಹ ತಾಲ್ಲಂಕೆಸಲ್ರ 


ಶ್ರಷ್ಣರಾಜ ಅಕೆಕಟ್ಟು ಹಟಿದ್ದಾರೆ. 
ಇುದಂಂದ ಆ ಗಹ ಸ್ರೆತಂಗೆ nen ಹಳ್ಳಿ ಥ್‌ ಲ್ಲ ಇಸಿ. 


ತುಂಬಾ ಅಸನಾಕೂಲ ವಾಡಿ. ಕ, 
—ಯೂಲ ಳೇ ತರಗ A. ಕೀಡ” ಜನೇ 
ದಣಿ 


ಶ್ರಾ.ಎ./ ೨.5 
<i ಶಾಕ ಅದರಕಾರಂದ್ರ ನಷ್ಟು ನಾರು ಹಳ್ಳು ಜರಾ. 


ಎ೨ಿಮೆಲಕಂಸದಿಹಕಮು ಇ 
PEER 2೦ೊರ್ಲಾ ಸುದನ್ನೇಪಲ್ದಾತ್ರಿ ಮಂದೂ ಕರೆಯುತ್ತ. 


-ಆಯನ್ನು ಪ್ರಶಿಖಐ ಸೂಡಿ, - 
ಇಲ್ಲವು” ಖಯ ನಾಂ 
ತಡಿಯ ಲಿನ ಸೌರ (ಲ. 
— eಲಿನರಿಯುಕ್‌ ಇ.ಸ ತರಂತಿ 


| ತೊಳಿ ಹಿ19ತೆ. ದಣ್ಣಿನ ಎಟಿ ಮತ್ರ ಇಕ್ಟಸ್ಟ್ಯ 
ದುಡಿದದನಿಗೆ ದೂ ಎಂದೆ ಹಾತಿ ಹಸ ಬೇಕು. ಕುಣಐಎಯ ವೀರಸ್ಸು 
ಸೊಗಮಾಂಿಗೆ ಸುಖಏಲ್ಲ ರಂತವಾಯೆ ಶಾಖ ಹಲ್ಲು ಮುಷ್ಯಳೆ ಎ ದರೆ ಘಟ್ಟ 
ನೋವು ಶಮನ ವಾಗುತ್ತದೆ. 
—ಚೆಗಗ ತನ ಇ, 


ತರಗತಿ 


me ತರಣಖಪಿ 


“ಮಾಲಾ ಬರೆದಿರುವುದೇ ಸ್ಪಷ್ಟವಾಗಿ ಕಾಣಿಸುತ್ತಿಲ್ಲ ಮೇಡಂ. ಆದರೆ ಗಾಯತ್ರಿ ಬರೆದಿರುವ 
ಅಕ್ಷರಗಳು ಮುದ್ರಿತ ಆಕಾರದಲ್ಲಿಲ್ಲ. ಇನ್ನು ಯೂಸುಫ್‌ನೋ ತನ್ನ ಬರಹದಲ್ಲಿ ಪದಗಳ 
ನಡುವೆ ಸ್ಥಳವನ್ನೇ ಬಿಟ್ಟಿಲ್ಲ ಎಂದಳು. ಇತರರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು. 
ಶಿಕ್ಷಕಿ ಚರ್ಚೆಯಲ್ಲಿ ಬಂದ ಅಭಿಪ್ರಾಯವನ್ನು ಒಟ್ಟುಗೂಡಿಸಿದರು. ಬರವಣಿಗೆಯು ಚೆನ್ನಾಗಿರಬೇಕಾದರೆ 


ಯೈ 
ಅದು ಹೇಗಿರಬೇಕು ಎನ್ನುವ ಬಗ್ಗೆ ತಿಳಿಸುತ್ತಾ. 


ನಾವು ತಪ್ಪಿಲ್ಲದೆ ಚೆನ್ನಾಗಿ ಕಾಣುವ ರೀತಿಯಲ್ಲಿ ಬರೆಯಬೇಕು. ಸುಲಭವಾಗಿ ಓದಲು 
ಮತ್ತು ಓದಿದ್ದು ಅರ್ಥವಾಗುವಂತೆ ಬರೆಯಬೇಕು. ಅಕ್ಷರಗಳನ್ನು ಒಂದೇ ಗಾತ್ರದಲ್ಲಿ ಬರೆಯಬೇಕು. 
ಬರೆಯುವ ಪ್ರತಿ ಅಕ್ಷರವು ಮುದ್ರಿತ ಅಕ್ಷರಗಳ ಆಕಾರದಲ್ಲಿ. ಇರಬೇಕು. `ಒಂದು ಪದದಲ್ಲಿನ 
ಅಕ್ಷರಗಳು ಒಂದಕ್ಕೊಂದು ತಾಕದಂತೆ "ಹಾಗೂ ನಡುವೆ ಸ್ಥಳ ಬಿಡದಂತೆ ಬರೆಯಬೇಕು. 
ಪದಗಳನ್ನು ಗುರ್ತಿಸಲು ಸಹಾಯವಾಗುವಂತೆ ಪದಗಳ ನಡುವೆ ಸ್ವಲ್ಪ ಸ್ಥಳವನ್ನು ಬಿಟ್ಟು 
ಬರೆಯಬೇಕು. ಒಂದು ಸಾಲಿನ ಅಕ್ಷರಗಳು ಮತ್ತೊಂದು ಸಾಲಿನ ಅಕ್ಷರಗಳಿಗೆ ತಾಗದಂತೆ 
ಸಾಲುಗಳ ನಡುವೆ ಸೂಕ್ತ ಸ್ಥಳವನ್ನು ಬಿಟ್ಟು ಬರೆಯಬೇಕು. ಅಕ್ಬರ ಹಾಗೂ ಸಾಲುಗಳು 
ಓರೆಯಾಗಿರಬಾರದು ಎಂದು ಸಳಿದರು. ವಿದ್ಯಾರ್ಥಿಗಳು ಚೆನ್ನಾಗಿ "ಬರೆಯುವ ಕ್ರಮ ತಿಳಿದು 


ಸಂತಸಗೊಂಡರು. 


ಲೇಖನ - ಬರವಣಿಗೆ, ಬರಹ; ಪರಿಶೀಲಿಸು - ಸೂಕ್ಷ್ಮವಾಗಿ ಗಮನಿಸು; ಉತ್ತಮ - ಶ್ರೇಷ್ಠ 
ಪ್ರಕಟಿಸು - ಹೊರತರು; ಕುತೂಹಲ - ಅಚ್ಚರಿ; ಸರಾಗವಾಗಿ, -. ಸುಲಭವಾಗಿ; ಚರ್ಚೆ - 
ಪರ್ಯಾಲೋಚನೆ; ಸಲಹೆ - ಸೂಚನೆ ; ಸುಭಾಷಿತ - ಒಳ್ಳೆಯ ಮಾತು, ನೀತಿವಾಕ್ಕ 


ಸಂಪಾದಕ ಮಂಡಳಿ: ಸುದ್ದಿಯನ್ನು ಪರಿಷ್ಕರಿಸಿ ಪ್ರಕಟಿಸುವ ತ೦ಡ. 


ಮು 


ಸಿ 
ಶಾಲಾ ಪತ್ರಿಕೆ : ಶಾಲೆಯಿಂದ ಹೊರತರುವ ಪತ್ರಿಕೆ 
ಸ್ವರಚಿತ : ತಾನೇ ರಚಿಸಿದ 
ನಗೆಹನಿ : ನಗುವನ್ನುಂಟುಮಾಡುವ ಚುಟುಕಾದ ಮಾತು ಅಥವಾ ಬರಹ 
ಚುಟುಕು : ಅಣಕದಿಂದ ಕೂಡಿದ ಚಿಕ್ಕ ಪದ್ಯ 
ಕಪ್ಪು ಹಲಗೆ : ಬರೆಯುವುದಕ್ಕಾಗಿ ಕಪ್ಪುಬಣ್ಣ ಹಚ್ಚಿರುವ ಗೋಡೆಯ ಭಾಗ ಅಥವಾ ಹಲಗೆ. 


ಪಠ್ಯಾಧಾರಿತ 
ಅ) ಒಂದು ಪದ/ವಾಕ್ಯದಲ್ಲಿ ಉತ್ತರ ಬರೆ. 


೧. ಶಾಲಾ ಪತ್ರಿಕೆಯ ಹೆಸರೇನು? 


೨. ನಮ್ಮ ನಾಡ ಹಬ್ಬ ಯಾವುದು? 


ಹಣ್ಣುಗಳ ರಾಜ ಯಾರು? 

ವಿವೇಕಾನಂದರ ಬಾಲ್ಯದ ಹೆಸರೇನು? 

ಜೋಗ ಜಲಪಾತ ಎಲ್ಲಿದೆ? 

ಈ ಪತ್ರಿಕೆಯಲ್ಲಿ ಸತೀಶ ಬರೆದಿರುವ ಲೇಖನದ ಹೆಸರೇನು? 


ಚಿಗುರು ಪತ್ರಿಕೆಯಲ್ಲಿ ನಿನಗೆ ಇಷ್ಟವಾದ ಬರಹ ಯಾವುದು? 


ಹೊಂದಿಸಿ ಬರೆ. 
ಲೇಖಕರ ಹೆಸರು ಲೇಖನದ ಹೆಸರು 
. ಸ್ವಾಮಿ ವಿವೇಕಾನಂದ 
. ನಿಮಗಿದು ತಿಳಿದಿರಲಿ 
. ನಾಡ ಹಬ್ಬ 


. ಗಾದೆ 


ಸಾಮರ್ಥ್ಯಾಧಾರಿತ ಅಭ್ಯಾಸ 


ಈ ಹೇಳಿಕೆಗಳಲ್ಲಿ ಸರಿಯಾದುದಕ್ಕೆ ಸರಿ ಗುರುತನ್ನು (೪), ತಪ್ಪಾಗಿದ್ದರೆ ತಪ್ಪು ಗುರುತನ್ನು 
(೫x) ಹಾಕು. 


೧. ತಪ್ಪಿಲ್ಲದೆ ಚೆನ್ನಾಗಿ ಕಾಣುವ ರೀತಿಯಲ್ಲಿ ಬರೆಯಬೇಕು. 
೨. ಸುಲಭವಾಗಿ ಓದಲು ಮತ್ತು ಓದಿದ್ದು ಅರ್ಥವಾಗುವಂತೆ ಬರೆಯಬೇಕು. 


೩. ಪದಗಳಲ್ಲಿನ ಅಕ್ಷರಗಳನ್ನು ಒಂದೇ ಗಾತ್ರದಲ್ಲಿ ಬರೆಯಬಾರದು. 


ಪದದಲ್ಲಿನ ಅಕ್ಷರಗಳು ಒಂದಕ್ಕೊಂದು ತಾಕದಂತೆ ಹಾಗೂ ನಡುವೆ 
ಸ್ಥಳ ಬಿಡದಂತೆ ಬರೆಯಬೇಕು. 


ಪದಗಳ ನಡುವೆ ಸ್ಥಳವನ್ನು ಬಿಡದೆ ಬರೆಯಬೇಕು. 
೬. ಅಕ್ಷರ ಹಾಗು ಸಾಲುಗಳು ಓರೆಯಾಗಿರಬಾರದು. 
ಈ ಸಾಲುಗಳನ್ನು ಸರಿಯಾದ ರೀತಿಯಲ್ಲಿ ಶುದ್ಧವಾಗಿ ಬರೆ. 
೧. ನಮ್ಮನಾಡಹಬ್ಬ ದಸರಾ : 


ಮಾತುಬಲ್ಲವನಿಗೆ ಜಗಳವಿಲ್ಲ : 


29: 
೩. ನಮ್ಮರಾಜ್ಯ ಕರ್ನಾಟಕ : 
೪. 


ಹಣ್ಣುಗಳ ರಾಜಮಾವು : 


ಚಿಗುರು ಪತ್ರಿಕೆಯಲ್ಲಿರುವ ಸುಭಾಷಿತವನ್ನು ಒಂದು ಅಂಕಣದಲ್ಲಿ ನೀನು ಬರೆ. ಮತ್ತೊಂದರಲ್ಲಿ 
ಸ್ನೇಹಿತರಿಂದ ಬರೆಸು. ನಂತರ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. 


ಗೆಳೆಯನ ಹೆಸರು : 


೧. ಯಾರ ಬರಹ ಚೆನ್ನಾಗಿದೆ? 


೨. ಬರಹ ಚೆನ್ನಾಗಿದೆ ಎನ್ನಲು ಒಂದು ಕಾರಣ ಕೊಡು. 


೩. ಬರಹ ಚೆನ್ನಾಗಿಲ್ಲ ಎನ್ನಲು ಒಂದು ಕಾರಣ ಕೊಡು. 


ಈ) ಈ ವಾಕ್ಯವನ್ನು ನಕಲು ಮಾಡು. 
ಕೋಗಿಲೆಯ ಗಾನ ಇಂಪು ಮಾಡಿದ್ದುಣ್ಣೊ ಮಹಾರಾಯ 


ಉ) ಈ ಕಮಾನಿನಲ್ಲಿ ನಿನ್ನ ಹೆಸರನ್ನು ಬರೆ. 


ಊ) ಚುಕ್ಕಿ ಚಿನ್ನ-ಶಾಲಾ ಪತ್ರಿಕೆಗೆ ೩-೪ ಸಾಲುಗಳ ಒಂದು ಲೇಖನವನ್ನು ಶುದ್ಧ ಬರಹದಲ್ಲಿ ಬರೆ. 


ನಿನಗಿದು ತಿಳಿದಿರಲಿ : 

* ಕೈ ಬರಹದ ಒಂದು ಪದದಲ್ಲಿನ ಯಾವುದೇ ಅಕ್ಷರವನ್ನು ಗುರುತಿಸಲು ಸಾಧ್ಯವಾಗದಿದ್ದಾಗ ಆ 
ಅಕ್ಷರದ ಹಿಂದಿನ, ಮುಂದಿನ ಅಕ್ಷರಗಳನ್ನು ಆಧರಿಸಿ ಅದು ಯಾವ ಅಕ್ಷರ ಎಂದು ಗುರುತಿಸಬಹುದು. 
ವಾಕ್ಕದಲ್ಲಿನ ಒಂದು ಪದ ಗೊತ್ತಾಗದಿದ್ದರೆ ಆ ಪದದ ಹಿಂದಿನ, ಮುಂದಿನ ಪದಗಳನ್ನು 
ಆಧರಿಸಿ ಅದು ಯಾವ ಪದ ಎಂಡು ಗುರುತಿಸಬಹುದು. 
ಒಂದು ವಾಕ್ಯವೇ ಗೊತ್ತಾಗದಿದ್ದರೆ, ಆ ವಾಕ್ಯದ ಹಿಂದಿನ, ಮುಂದಿನ ವಾಕ್ಯದ ಸಹಾಯದಿಂದ 


ಗುರುತಿಸಬಹುದು. 


ಈ ಚಿತ್ರಗಳನ್ನು ನೋಡಿ ನಿನಗನಿಸಿದ್ದನ್ನು ಅರ್ಥಪೂರ್ಣ ವಾಕ್ಯದಲ್ಲಿ ಬರೆ. 


ಹುಡುಗಿ ನೀರನ್ನು ಕುಡಿಯುತ್ತಿದ್ದಾಳೆ. 


ಭಾಷಾ ಚಟುವಟಿಕೆ 
ಅ) ಗಾದೆಗಳನ್ನು ಓದಿ ತಿಳಿ. 


೧. ಆಪತ್ತಿಗಾದವನೇ ನೆಂಟ ೨. ಮಾತು ಬೆಳ್ಳಿ ಮೌನ ಬಂಗಾರ 
೩. ಅತಿ ಆಸೆ ಗತಿ ಕೇಡು ೪. ಆಳಾಗಿ ದುಡಿ ಅರಸಾಗಿ ಉಣ್ಣು 
ಆ) ಸರಿಯಾದ ಪದವನ್ನು ಆರಿಸಿ ಗಾದೆಯನ್ನು ಪೂರ್ಣಮಾಡು. 
(ಯುಕ್ತಿ ಮೇಲು, ಜುಟ್ಟಿಗೆ ಮಲ್ಲಿಗೆ ಹೂ, ಕೋಣ ನೀರಿಗೆ ಎಳೆಯುತ್ತೆ, ಮಹಾರಾಯ) 
೧. ಮಾಡಿದುಣ್ತೊ 
೧ಎ ಣಿ 
ಎತ್ತು ಏರಿಗೆ ಎಳೆದರೆ 


3 
ಜಿ 
೪ 


ಇ) ಈ ಪದಗಳನ್ನು ಸರಿಯಾದ ರೂಪದಲ್ಲಿ ಬರೆ. 
ಕೂತುಹಲ - 


ಜಾಲಪಾತ - 
ನಿನಗಿದು ತಿಳಿದಿರಲಿ : ಗಾದೆ ಎಂದರೆ ನಾಣ್ಣುಡಿ. 


ಪಾಠ (ಈ) ಈಸೂರ ಸ್ವಗತ 


ಸಾಮರ್ಥ್ಯ : ಅಕ್ಷರಗಳನ್ನು ಮತ್ತು ಪದಗಳನ್ನು ಸರಿಯಾದ ವಿನ್ಯಾಸ, ಅನುಕ್ರಮಣಿಕೆ 
ಹಾಗು ಸೂಕ್ತ ಅಂತರದೊಂದಿಗೆ ಬರೆಯುವುದು. 


ಓದಿಗೆ ಮುನ್ನ 
ನೀನು ವಿದ್ಯಾರ್ಥಿ. ನಿನ್ನಲ್ಲಿ ನಿನ್ನದೇ ಆದ ಕೆಲವು ವಸ್ತುಗಳಿವೆ ಅಲ್ಲವೇ? ನಿನ್ನ ವಸ್ತುಗಳನ್ನು 
ಯಾರಾದರೂ ಕಸಿದುಕೊಳ್ಳಲು ಬಂದರೆ ಅದನ್ನು ಯಾರು ರಕ್ಷಿಸಬೇಕು? ಏಕೆ ರಕ್ಷಿಸಬೇಕು? 
ಹೇಗೆ ರಕ್ಷಿಸಿಕೊಳ್ಳುವೆ? 
ನಿನ್ನ ಮನೆ, ಹೊಲ ಮತ್ತಿತರ ಸಾಮಗ್ರಿಗಳನ್ನು ಯಾರಾದರೂ ಕಸಿದುಕೊಳ್ಳಲು 
ಬಂದರೆ ನೀನು ಏನು ಮಾಡುವಿ. 
ನಿನ್ನ ಊರಿಗೆ ಯಾರಾದರೂ ಕೇಡು ಮಾಡಲು ಬಂದರೆ ಊರನ್ನು ಯಾರು ರಕ್ಷಿಸಬೇಕು? 
ಈ ಬಗ್ಗೆ ಇಲ್ಲಿನ ಹೋರಾಟವನ್ನು ಗಮನಿಸು. 


“ಏಸೂರ ಕೊಟ್ಟರೂ ಈಸೂರ ಬಿಡೆವು' 


ಕೇಳಿದಿರಲ್ಲ! ನನ್ನ ಮಡಿಲ ಮಕ್ಕಳ ಧೀರ ಮಾತುಗಳನ್ನ. ಏನು? ನಾನು ಯಾರೆಂದು 
ತಿಳಿಯುವ ಕುತೂಹಲವೇ? ಕೇಳಿ ನಾನು ಈಸೂರು ಎಂಬ ಗ್ರಾಮ. ನಾನು ಶಿವಮೊಗ್ಗ 
ಜಿಲ್ಲೆ ಶಿಕಾರಿಪುರ ತಾಲ್ಲೂಕಿನಲ್ಲಿದ್ದೇನೆ. ಕುಮುದ್ವತಿ ನದಿಯ ಬಲದಂಡೆಯ ಮೇಲಿರುವ 


ನನ್ನ ಮಡಿಲಿನ ಮಕ್ಕಳು ತಮ್ಮದೇ ಸರ್ಕಾರ ರಚಿಸಿಕೊಂಡು ಬ್ರಿಟಿಷರ ವಿರುದ್ದ ಹೋರಾಡಿದ 
ಸ್ವಾತಂತ್ರ್ಯ ಪ್ರೇಮಿಗಳು, ನಾಡಿಗೆ ಕೀರ್ತಿ ತ೦ದವರು. 


ನಮ್ಮನ್ನು ಬ್ರಿಟಿಷರು ಆಳುತ್ತಿದ್ದ ಕಾಲ. ನಾವು ಅವರ ಗುಲಾಮರಾಗಿ, ತುಂಬಾ 
ನೋವು ಹಿಂಸೆ ಅನುಭವಿಸಬೇಕಾಗಿತ್ತು ಬ್ರಿಟಿಷರನ್ನು ಭಾರತದಿ೦ದ ಓಡಿಸಬೇಕು, ನಾವು 
ಸ್ಪತಂತ್ರರಾಗಬೇಕು ಎಂಬ ಛಲ ಭಾರತೀಯರಲ್ಲಿ ಮೂಡಿತು. ಮಹಾತ್ಮ ಗಾಂಧಿಯವರು 
“ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ” ಎ೦ಬ ಚಳುವಳಿ ಆರಂಭಿಸಿದರು. ಇದರಿಂದ ಪ್ರೇರಿತರಾದ 
ನನ್ನೂರ ಜನತೆ ಬ್ರಿಟಿಷ್‌ ಸರ್ಕಾರಕ್ಕೆ ತೆರಿಗೆ ಕೊಡದಂತೆ ನನ್ನೂರಿನಲ್ಲೂ ಚಳುವಳಿ ನಡೆಸಿದರು. 
ಅಧಿಕಾರಿಗಳಿಗೆ ಹೆದರದಂತೆ ಜನರಿಗೆ ಕರೆ ಕೊಟ್ಟರು. ಸರ್ಕಾರಿ ಅಧಿಕಾರಿಗಳಿಗೆ, ಕಛೇರಿಗಳಿಗೆ 
ಧಿಕ್ಕಾರ ಕೂಗಿದರು. ೨೫ ಸೆಪ್ಟಂಬರ್‌ ೧೯೪೨ರಂದು ಬ್ರಿಟಿಷ್‌ ಸರ್ಕಾರದ ಅಧಿಕಾರವನ್ನು 
ಧಿಕ್ಕರಿಸಿದರು. "ಏಸೂರ ಕೊಟ್ಟರೂ ಈಸೂರ ಬಿಡೆವು' ಎಂಬ ಜನರ ಘೋಷಣೆ ಮುಗಿಲು 
ಮುಟ್ಟಿತು. ನನ್ನನ್ನು "ಸ್ವತಂತ್ರ ಹಳ್ಳಿ ಎಂದು ಸಾರಿದರು. ತಮ್ಮದೇ ಆದ ಸರ್ಕಾರ ರಚಿಸಿಕೊಂಡು 
ಗ್ರಾಮದ ಆಡಳಿತ ನಡೆಸಲು ಪಣತೊಟ್ಟರು. 


ಮರುದಿನ ಬ್ರಿಟಿಷ್‌ ಸರ್ಕಾರಿ ಅಧಿಕಾರಿಗಳಾದ. ಪಟೇಲ್‌ ಚನ್ನಬಸವಯ್ಯ ಮತ್ತು 
ಶಾನುಭೋಗ ರಂಗನಾಥರಾವ್‌ ಕಂದಾಯದ ವಸೂಲಿಗೆ ಈಸೂರಿಗೆ ಬಂದರು. ಖಾತೆ- 
ಕಿರ್ದಿ ಪುಸ್ತಕಗಳೊಂದಿಗೆ ಕಂದಾಯ ವಸೂಲಿಗೆ. ಬ೦ದ ಅಧಿಕಾರಿಗಳನ್ನು ಹೋರಾಟಗಾರ 
ಯುವಕರು ವಿರೋಧಿಸಿದರು. “ರಾಜೀನಾಮೆ ಕೊಡಿ, ಗಾಂಧಿ ಟೋಪಿ ಧರಿಸಿ' ಎಂದು 
ವಿನಂತಿಸಿದರು. ಮಾತಿನ ಚಕಮಕಿ. ನಡೆಯಿತು. ವಿನಂತಿಗೆ ಒಪ್ಪದ ಅಧಿಕಾರಿಗಳಿಂದ 
ಹೋರಾಟಗಾರರು ಖಾತೆ-ಕಿರ್ದಿ ಪುಸ್ತಕಗಳನ್ನು ಕಸಿದುಕೊಂಡರು. ಅಧಿಕಾರಿಗಳು ಸೋತರು. 


ತಾವು ತಂದ ಪುಸ್ತಕಗಳನ್ನು ಪಡೆಯಲಾಗದೆ ಹಿಂದಿರುಗಿದರು. 


ಹೋರಾಟ ಅಲ್ಲಿಗೇ ನಿಲ್ಲಲಿಲ್ಲ. ೧೯೪೨ ಸೆಪ್ಟಂಬರ್‌ ೨೭ ರಂದು ಸಂಜೆ ಗ್ರಾಮಸ್ಥರು 
ವೀರಭದ್ರ ದೇವಸ್ಥಾನದ ಮುಂದಿನ ಅಂಗಳದಲ್ಲಿ ಹಾರಿಸಿದ್ದ ಧ್ವಜದ ಕೆಳಗೆ ಗುಪ್ತ 
ಸಭೆ ನಡೆಸಿದರು. ಭವಿಷ್ಯದ ಪ್ರಜೆಗಳಾದ ಮಕ್ಕಳನ್ನು ಒಳಗೊ೦ಡ ತಮ್ಮದೇ ಸರ್ಕಾರವನ್ನು 
ರಚಿಸಿ ಊರ ರಕ್ಷಣೆಗೆ ನಿಂತರು. ಮಕ್ಕಳಾದ ಸಾಹುಕಾರ್‌ ಜಯಣ್ಣನನು 


ಅಮಲ್ಲಾರನನ್ನಾಗಿಯೂ, ಮಲ್ಲಪ್ಪಯ್ಯನನ್ನು ಪೊಲಿಸ್‌ ಅಧಿಕಾರಿಯನ್ನಾಗಿಯೂ ನೇಮಿಸಿದರು. 
ಇವರೊಂದಿಗೆ ಇತರೆ ಮಕ್ಕಳೂ ಸೇರಿಕೊಂಡರು. ಊರಿನ ಅಗಸೆ ಬಾಗಿಲಿನಲ್ಲಿ "ಬೇಜವಾಬ್ದಾರಿ 
ಸರ್ಕಾರಿ ಅಧಿಕಾರಿಗಳಿಗೆ ಈಸೂರಿನಲ್ಲಿ ಪ್ರವೇಶವಿಲ್ಲ ಪವೇಶಿಸಿದರೆ ೪ ಎಂಬ 
ಫಲಕವನ್ನು ತೂಗುಹಾಕಿದರು. ಅಲ್ಲೇ ಕಛೇರಿಯನ್ನು ಪ್ರಾರಂಭಿಸಿದರು. “ಗಮನಿಸಿದಿರಾ 
ನನ್ನ ಮಡಿಲಿನ ಮಕ್ಕಳ ಸಾಹಸವನ್ನು?!' 


ಖಾತೆ-ಕಿರ್ದಿ ಪುಸ್ತಕವನ್ನು ಪಡೆಯಲು ಪಟೇಲ್‌ ಚನ್ನಬಸವಯ್ಯ ಮತ್ತು ಶಾನುಭೋಗ 
ರಂಗನಾಥರಾವ್‌ ಮತ್ತೆ ಬ೦ದರು. ಅವರನ್ನು ಮಕ್ಕಳಿ೦ದ ರಚನೆಯಾದ ಹೊಸ ಸರ್ಕಾರದ 
ಅಧಿಕಾರಿಗಳು ತಡೆದರು. ರಾಜೀನಾಮೆ ಕೊಟ್ಟು ಗಾ೦ಧಿ ಟೋಪಿ ಹಾಕಿಕೊ೦ಡು ಈಸೂರು 
ಸರ್ಕಾರದಲ್ಲಿ ಕೆಲಸ ಮಾಡಬೇಕೆಂದು ಅವರಿಗೆ ಆಜ್ಞೆ ಮಾಡಿದರು. ಇದಕ್ಕೆ ಅವರು 
ಒಪ್ಪಲಿಲ್ಲ. ಅವರಿಗೆ ಐವತ್ತು ರೂಪಾಯಿ ದಂಡ ವಿಧಿಸಲಾಯಿತು. ದಂಡ ಕಟ್ಟದ ಅವರಿಗೆ 
ಮೂರು ಗಂಟೆ ಕಾಲ ಒಂಟಿ ಕಾಲಿನಲ್ಲಿ ನಿಲ್ಲುವಂತೆ ಶಿಕ್ಷೆ ವಿಧಿಸಲಾಯಿತು. ಇದರಿಂದ 


ನನ್ನ ಮಡಿಲಿನ ಮಕ್ಕಳು ಅನುಭವಿಸಿದ ನೋವನ್ನು ನಿಮಗೆ ಹೇಳಲೇಬೇಕು. 


ಈಸೂರಿನಲ್ಲಿ ಸ್ಪತಂತ್ರ ಸರ್ಕಾರದ ರಚನೆಯನ್ನು ತಿಳಿದ ಬ್ರಿಟಿಷ್‌ ಅಧಿಕಾರಿ ಗಳು 
ಕೋಪಗೊಂಡರು. ತಾಲ್ಲೂಕಿನ ಅಮಲ್ಲಾರರು, ಪೊಲೀಸ್‌ ಅಧಿಕಾರಿ ಮತ್ತು ಸಿಬ್ಬಂದಿಯೊಂದಿಗೆ 
ಗ್ರಾಮಕ್ಕೆ ದಾಳಿಯಿಟ್ಟರು. ಬ್ರಿಟಿಷ್‌ ಅಧಿಕಾರಿಗಳು ಗ್ರಾಮ ಪವೇಶಿಸದಂತೆ ಜನರು ಪ್ರತಿಭಟಿಸಿದರು. 


0 


ಕೋಪಗೊಂಡ ಅಧಿಕಾರಿಗಳು ನಿರಾಯುಧ ಜನರ ಮೇಲೆ ಲಾಠಿ ಬೀಸಿದರು. ಸಿಕ್ಕವರನ್ನೆಲ್ಲ 
ಚಚ್ಚಿದರು. ರೊಚ್ಚಿಗೆದ್ದ ಜನರ ಪ್ರತಿಭಟನೆ ಹೆಚ್ಚಾಯಿತು. “ಸೂರ ಕೊಟ್ಟರೂ ಈಸೂರ 
ಬಿಡೆವು' ಎಂಬ ಘೋಷಣೆ ಮತ್ತೊಮ್ಮೆ ಮುಗಿಲು ಮುಟ್ಟಿತು. ಪೊಲೀಸರು ತಾಳ್ಮೆ ಕಳೆದುಕೊಂಡು 
ಜನರ ಮೇಲೆ ಗುಂಡು ಹಾರಿಸಿದರು. ರೊಚ್ಚಿಗೆದ್ದ ನಮ್ಮ ಜನರು ಅವರ ಮೇಲೆ ಮುಗಿಬಿದ್ದರು. 
ಅಮಲ್ಲಾರ ಚನ್ನಕೃಷ್ಣಪ್ಪ ಮತ್ತು ಪೊಲೀಸ್‌ ಅಧಿಕಾರಿ ಕೆಂಚೇಗೌಡ ಸತ್ತರು. 

ಬ್ರಿಟಿಷ್‌ ಸರ್ಕಾರಕ್ಕೆ ವಿಷಯ ಮುಟ್ಟಿತು. ಹೆಚ್ಚಿನ ಪೊಲೀಸ್‌ ಮತ್ತು ಸೈನ್ಯದಳವನ್ನು 
ಕಳಿಸಿ ಈಸೂರನ್ನು ಲೂಟಿ ಮಾಡಿಸಿತು. ಹೆ೦ಗಸರು ಮಕ್ಕಳೆನ್ನದೆ ಅನೇಕರು ಚಿತ್ರಹಿಂಸೆಗೆ 


೪೦ ಇ 


ಗುರಿಯಾದರು. ಸರ್ಕಾರದ ಎರುದ್ಧ ಬಂಡೆದ್ದರೆಂದು ಹಲವರ ವಿರುದ್ದ ಮೊಕದ್ದಮೆ 
ಹೂಡಲಾಯಿತು. ಮುಂದೆ ಆ ವೀರರಲ್ಲಿ ಐವರು ಮರಣದಂಡನೆಗೆ ಗುರಿಯಾದರು. 


ನಮ್ಮೂರಿನ ಜನರ ಸ್ವಾತಂತ್ರ್ಯ ಪ್ರೇಮ ಹಾಗೂ ಮಕ್ಕಳ ಧೈರ್ಯವು ಕನ್ನಡಿಗರ ಮನೆ 
ಮಾತಾಯಿತು. ಇಡೀ ಭಾರತದಲ್ಲೇ ಸ್ವಾತಂತ್ರ್ಯ ಪೂರ್ವದಲ್ಲಿ ಮೊಟ್ಟ ಮೊದಲಿಗೆ “ಸ್ವತಂತ್ರ 
ಹಳ್ಳಿ, ಎಂಬ ಹೆಸರನ್ನು ಪಡೆದ ನಾನೇ ಧನ್ಯ. 


ಸ್ವಗತ: ಏಸೂರು-ಎಷ್ಟು ಊರು; ದಂಡೆ-ದಡ; ತೊಲಗು-ಹೋಗು; ಚಳುವಳಿ- 
ಹೋರಾಟ; ಪ್ರೇರಿತ-ಪ್ರಚೋದಿತ; ತೆರಿಗೆ-ಕರ, ಕಂದಾಯ; ಧಿಕ್ಕರಿಸು-ತಿರಸ್ಕರಿಸು; 
ಪ್ರತಿಭಟನೆ-ವಿರೋಧ; ನಿರಾಯುಧ-ಆಯಧವಿಲ್ಲದೆ; ಲಾಠಿ-ಬಿದಿರಿನ ಕೋಲು; ರೊಚ್ಚಿಗೆದ್ದ- 
ಕೋಪಗೊಂಡ; ಘೋಷಣೆ-ಗಟ್ಟಿಯಾಗಿ ಕೂಗು; ಲೂಟಿ-ದೋಚು; ಬಂಡೇಳು-ದಂಗೆ; 
ಧೃತಿಗೆಡು-ಧೈರ್ಯಗುಂದು; ಫಲಕ-ಬರಹದ ಹಲಗೆ; ಆಜ್ಞೆ-ಆದೇಶ; ದಂಡ-ಜುಲ್ಲಾನೆ; 
ಹರಸು-ಆಶೀರ್ವದಿಸು; ಕಲಿಗಳು-ವೀರರು; ಅಗಸೆ-ಹೆಬ್ಬಾಗಿಲು 


ಸ್ವಾತಂತ್ರ್ಯ ಪೂರ್ವ : ದೇಶ ಸ್ವತಂತ್ರವಾಗುವುದಕ್ಕೆ ಮುನ್ನ 

ಸ್ವತಂತ್ರ ಹಳ್ಳಿ : ಪರಕೀಯರ, ಆಡಳಿತದಿಂದ ಬಿಡುಗಡೆ ಹೊಂದಿದ ಗ್ರಾಮ. 
ಖಾತೆ-ಕಿರ್ದಿ : ಮನೆ, ಭೂಮಿ ಮಾಲಿಕರ ವಿವರವಿರುವ ಕಂದಾಯ ದಾಖಲೆ ಪುಸ್ತಕ. 
ಬಲಿದಾನ : ತಾಯಿನಾಡು ಮತ್ತು ನಾಡ ಜನರ ಒಳಿತಿಗಾಗಿ ಮಾಡುವ ಜೀವದಾನ 


ಕಂದಾಯ : ಮನೆ, ಭೂಮಿ, ವ್ಯಾಪಾರ, ವೃತ್ತಿ, ಇತ್ಯಾದಿ ಗಳಿಕೆಯ ಮೇಲೆ 
ಸರ್ಕಾರ ವಿಧಿಸುವ ತೆರಿಗೆ. 


ಮೊಕದ್ದಮೆ : ಆಪಾದನೆಯನ್ನು ಆಧರಿಸಿ ಆಪಾದಿತನ ಮೇಲೆ ಆರೋಪ ಪಟ್ಟಿ ಸಿದ್ಧ ತೆ. 
ಅಮಲ್ಲಾರ : ತಾಲ್ಲೂಕಿನ ಭೂ ಕಂದಾಯ ಮುಂತಾದ ತೆರಿಗೆ ವಸೂಲು ಮಾಡಲು 
ಗೊತ್ತುಪಡಿಸಿರುವ ಅಧಿಕಾರಿ 


ಮುಕ್ತಕಂಠ : ಸಂಕೋಚವಿಲ್ಲದೆ ನೇರವಾಗಿ ಹೇಳುವುದು 


ಅ) ಒಂದು ಪದ/ವಾಕ್ಯದಲ್ಲಿ ಉತ್ತರಿಸು. 
೧. ಈಸೂರು ಯಾವ ಜಿಲ್ಲೆಯಲ್ಲಿದೆ? 
. ೧೯೪೨ರಲ್ಲಿ ಗಾಂಧೀಜಿಯವರು ಆರಂಭಿಸಿದ ಚಳುವಳಿ ಯಾವುದು? 
. ಈಸೂರಿನ ಜನತೆ ಯಾರ ಅಧಿಕಾರವನ್ನು ಧಿಕ್ಕರಿಸಿದರು? 


. ಈಸೂರಿನ ಜನತೆ ತಮ್ಮ ಹಳ್ಳಿಯನ್ನು ಏನೆಂದು ಘೋಷಿಸಿದರು? 


. ಈಸೂರು ಜನರ ಘೋಷಣೆ ಏನು? 


ಸ್ಥಳೀಯ ಸರ್ಕಾರದ ಅಮಲ್ಲಾರ ಮತ್ತು ಪೊಲೀಸ್‌ ಅಧಿಕಾರಿಯ ಹೆಸರೇನು? 


. ಅಗಸೆ ಬಾಗಿಲಿನಲ್ಲಿ ಹಾಕಿದ್ದ ಫಲಕದಲ್ಲಿ ಏನೆಂದು ಬರೆದಿತ್ತು? 
. ಹೊಸ ಸರ್ಕಾರದ ಅಧಿಕಾರಿಗಳು ಬ್ರಿಟಿಷ್‌ ಅಧಿಕಾರಿಗಳಿಗೆ ನೀಡಿದ ಆಜ್ಞೆ ಏನು? 


ಸ್ವಗತ ಎಂದರೇನು? 


ಆ) ಕಾರಣ ಕೊಡು. 
೧. ಈಸೂರು ಶಿವಮೊಗ್ಗ ಜಿಲ್ಲೆಗೆ ಹೆಸರು ತಂದಿತು. 


ಸ ಸರ್ಕಾರದಲ್ಲಿ ಮಕ್ಕಳನ್ನು ಅಧಿಕಾರಿಗಳನ್ನಾಗಿ ಮಾಡಿದರು. 


ಅ) ಬಿಟ್ಟ ಸ್ಥಳವನ್ನು ಸರಿಯಾದ ಪದದಿಂದ ತುಂಬು. 


೧. ಅಧಿಕಾರಿಗಳು ಕಂದಾಯ ವಸೂಲಿಗೆ ಫುಸ್ತಕಗಳೊಂದಿಗೆ ಬಂದರು. 


ಫಿ ದೇವಸ್ಥಾನದ ಮುಂದೆ 


೩. ಅವರಿಗೆ ಐವತ್ತು ರೂಪಾಯಿ 
ಈ) ಸರಿ ತಪ್ಪು ಗುರುತಿಸು. 


೧. ಪಟೇಲ್‌ ಚನ್ನಬಸವಯ್ಯ ಮತ್ತು ಶಾನುಭೋಗ ರಂಗನಾಥರಾವ್‌ ಸ್ವತಂತ್ರ 
ಸರ್ಕಾರದ ಅಧಿಕಾರಿಗಳು. 1 


೨. ಬ್ರಿಟಿಷ್‌ ಅಧಿಕಾರಿಗಳು ಗ್ರಾಮ ಪ್ರವೇಶಿಸದಂತೆ ಜನರು ಪ್ರತಿಭಟಿಸಿದರು. ] 


೩. ಈಸೂರಿನ ಸ್ವತಂತ್ರ ಸರ್ಕಾರದ ರಚನೆಯನ್ನು ತಿಳಿದ ಬ್ರಿಟಿಷ್‌ ಅಧಿಕಾರಿಗಳು 
ಸಂತಸಗೊಂಡರು. [ 7] 


ಉ) ವಿರುದ್ದಾರ್ಥಕ ಪದಗಳನ್ನು ಹೊಂದಿಸಿ ಬರೆ. 


ಸಾಮರ್ಥ್ಯಾಧಾರಿತ ಅಭ್ಯಾಸ 


ಕೊಟ್ಟಿರುವ ವಾಕ್ಯಗಳನ್ನು ನಕಲು ಮಾಡು. 


ಏಸೂರ ಕೊಟ್ಟರೂ ಈಸೂರ ಬಿಡೆವು. 


ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. 


ಬೇಜವಾಬ್ದಾರಿ ಅಧಿಕಾರಿಗಳಿಗೆ ಈಸೂರಿಗೆ ಪ್ರವೇಶವಿಲ್ಲ. 


ಇಲ್ಲಿ ಕೊಟ್ಟಿರುವ ವಾಕ್ಯಗಳನ್ನು ಸರಿಯಾದ ಕ್ರಮದಲ್ಲಿ ಶುದ್ಧವಾಗಿ ಬರೆ. 
ಹಿ೦ದೆ ಬ್ರಿಟಿಷರುಭಾರತವನ್ನುಆಳುತ್ತಿದ್ದರು. 


ಈಸೂರಿನವರುಸ್ವಾತಂತ ಪೇಮಿಗಳು. 


ರರು 


ಚಿತ್ರ ನೋಡಿ ಕೊಟ್ಟಿರುವ ಪದಗಳನ್ನು ಬಳಸಿ ವಾಕ್ಯ ರಚಿಸಿ ಸೂಕ್ತ ವಿನ್ಯಾಸ ಹಾಗೂ 
ಅಂತರದೊಂದಿಗೆ ಬರೆ. 


(ದಾರ, ಬಟ್ಟೆ, ಹೆಂಗಸು, ಪ್ಯಾಂಟು, ಸೀರೆ, ಲಂಗ, ಒಣಗಿಸು, ಸೂರ್ಯ) 


ಆವರಣದಲ್ಲಿ ಕೊಟ್ಟಿರುವ ಸೂಕ್ತ ಪದ ಆರಿಸಿ ಮಾದರಿಯಂತೆ ಬಹುವಚನ ಪದಗಳನ್ನು ಬರೆ. 


(ಅಣ್ಣಂದಿರು, ಚಿಕ್ಕಮ್ಮಂದಿರು, ಚಿಕ್ಕಪ್ಪಂದಿರು. ತಮ್ಮಂದಿರು, ಮಾವಂದಿರು, ಅಜ್ಜಂದಿರು) 
ಮಾದರಿ : ಅಕ್ಕ - ಅಕ್ಕಂದಿರು 


ತಮ್ಮ - 
ತ್ರೆ 


ಮಾವ - 


ಆ) ಚಿತ್ರವನ್ನು ಗಮನಿಸು. ಮಾದರಿಯಂತೆ ಒಂದಕ್ಕಿಂತ ಹೆಚ್ಚು ಇರುವುದನ್ನು ಬಹು 
ವಚನದಲ್ಲಿ ಬರೆ. 


ಮಾದರಿ : ಮನೆಗಳು 


ನಿನಗಿದು ತಿಳಿದಿರಲಿ : 

* ಓ೦ದು ಎ೦ಬ ಅರ್ಥಕೊಡುವ ಪದಗಳು ಏಕವಚನ. 

* ಒಂದಕ್ಕಿಂತ ಹೆಚ್ಚು ಎಂಬ ಅರ್ಥಕೊಡುವ ಪದಗಳು ಹಾಗೂ ಗೌರವ ಸೂಚಕ 
ಪದಗಳು ಬಹುವಚನ. 


ಭಾಷಾ ಚಟುವಟಿಕೆ 


ಇಲ್ಲಿ ಕೊಟ್ಟಿರುವ ಕೆಲವು ಅನ್ಯ ದೇಶೀಯ ಶಬ್ದಗಳನ್ನು ಓದಿ ತಿಳಿ. 
ಅರೇಬಿಕ್‌ ಪದ : ಖಾತೆ ಕಿರ್ಡಿ, ಅಮಲ್ಲಾರ, ಮೊಕದ್ದಮೆ, ಕಚೇರಿ, ಕುರ್ಚಿ 
ಇಂಗ್ಲಿಷ್‌ : ಸ್ಕೂಟರ್‌, ಬಕೆಟ್‌, ನಿಕ್ಕರ್‌, ಪ್ಯಾಂಟ್‌, ಬ್ಯಾಂಕ್‌ 


ಹಿಂದೂಸ್ಥಾನಿ : ಟೋಪಿ. ಗಡಿಯಾರ, ಗಾಡಿ. ಗಿರಾಕಿ, ಗಾಬರಿ 


ನಿನಗಿದು ತಿಳಿದಿರಲಿ : ಒಂದು ಭಾಷೆಯ ಮೂಲ ಪದಗಳನ್ನು ದೇಶ್ಯ ಶಬ್ದಗಳೆಂದು. 
ಬೇರೆ ಭಾಷೆಗಳಿಂದ ತೆಗೆದುಕೊಂಡ ಶಬ್ದ ಗಳನ್ನು ಅನ್ಯದೇಶ್ಯ ಶಬ್ದಗಳಂದು ಕರೆಯುವರು. 
ನುಡಿಗಟ್ಟುಗಳ ಅರ್ಥ ತಿಳಿ. 
ನುಡಿಗಟ್ಟು ಅರ್ಥ 
ಎತ್ತಿದ ಕೈ ಪ್ರವೀಣ 
ಉಕ್ಕಿನ ಕಡಲೆ ಕಠಿಣವಾದ ವಿಷಯ 
ತಲೆ ಹಾಕು ಮಧ್ಯೆ ಪವೇಶಿಸು 


ಆ) ವಾಕ್ಯದಲ್ಲಿನ ಬಿಟ್ಟ ಸ್ಥಳವನ್ನು ಮೇಲೆ ಕೊಟ್ಟಿರುವ ನುಡಿಗಟ್ಟುಗಳಲ್ಲಿ ಸೂಕ್ತವಾದುದನ್ನು 
ಆರಿಸಿ ತುಂಬಿ ಬರೆ. 
೧. ರಾಜು ಕೆಲಸ ಮಾಡುವುದರಲ್ಲಿ 
. ನಾವು ಮಾತನಾಡುವಾಗ ಅವನು ಅವಶ್ಯಕವಾಗಿ 
. ಕೆಲವರು ತಮಗೆ ಗೊತ್ತಿಲ್ಲದಿದ್ದರೂ ಸುಮ್ಮನೆ 
. ನಾನು ಉಪಕಾರಿ ಎನ್ನುತ್ತಾನೆ ಆದರೆ ಯಾರಿಗೂ 
ಮಾಡುವುದಿಲ್ಲ 
| ಅಮ್ಮ ಕೆಲಸ ಹೇಳಿದರೆ ನನ್ನ ತಮ್ಮ 


ನಿನಗಿದು ತಿಳಿದಿರಲಿ : ನುಡಿಗಟ್ಟು ಎಂದರೆ ವಿಶಿಷ್ಠವಾದ ಮಾತಿನ ಜೋಡಣೆ. 


ನಿನಗಿಷ್ಟವಾದ ಸಾಕು ಪ್ರಾಣಿಗಳ ಚಿತ್ರಗಳನ್ನು ಇಲ್ಲಿ ಅಂಟಿಸು: 


ಪಾಠ ಪ್ರಾಮಾಣಿಕ ಬಾಲಕ 


ಸಾಮರ್ಥ್ಯ : ಪಠ್ಯದಲ್ಲಿನ ಮುಖ್ಯ ವಿಷಯವನ್ನು ಗುರುತಿಸುವುದು. ಏಕೆ ಎ೦ಬ ಪ್ರಶ್ನೆಗೆ 
ಉತ್ತರಿಸುವುದು. 


ಓದಿಗೆ ಮುನ್ನ : ಈ ಚಿತ್ರಗಳಲ್ಲಿರುವ ವ್ಯಕ್ತಿಗಳನ್ನು ಗುರುತಿಸು. ಈ ಮಹನೀಯರು ದೇಶಕ್ಕಾಗಿ 
ಹೋರಾಡಿದವರು. ಇವರ ಬಾಲ್ಯವನ್ನು ಹಿಂತಿರುಗಿ ನೋಡಿದರೆ ಸಹಜ ತುಂಟಾಟದ 
ನಡುವೆ ಕೆಲವು ಆದರ್ಶದ ಗುಣಗಳು ಕಂಡುಬರುತ್ತವೆ. ಆದರ್ಶ ಗುಣಗಳನ್ನು 
ಮೈಗೂಡಿಸಿಗೊಂಡು ಬೆಳೆದ ಒಬ್ಬ ನೇತಾರನ ಬಾಲ್ಯ ಮತ್ತು ಬದುಕನ್ನು ತಿಳಿಯೋಣ. 


1017 1, 


ಶಾಲೆಯ ಘಂಟೆ ಬಾರಿಸಿತು. ಶಾಲೆಯಿಂದ ಹೊರ ಬಂದ ಮಕ್ಕಳೆಲ್ಲ ಮನೆಯತ್ತ 
ಹೊರಟರು. ದಾರಿಬದಿಯ ಮಾವಿನ ತೋಪಿನಲ್ಲಿ ಬೆಳೆದು ಪಕ್ಷವಾಗಿದ್ದ ಮಾವಿನ ಹಣ್ಣುಗಳು 
ಮಕ್ಕಳನ್ನು ಆಕರ್ಷಿಸಿದವು. ಹಣ್ಣು ತಿನ್ನುವ ಆಸೆಯಿಂದ ಮಕ್ಕಳು ತೋಪನ್ನು ಪ್ರವೇಶಿಸಿದರು. 
ಕೆಲವರು ಮರವನ್ನೇರಿದರೆ ಮತ್ತೆ ಕೆಲವರು ಕಲ್ಲು ಬೀಸಿದರು. ಸಿಕ್ಕ ಹಣ್ಣುಗಳನ್ನು ಖುಷಿಯಿಂದ 
ಹಂಚಿಕೊಂಡು ತಿನ್ನತೊಡಗಿದರು. ಆಗ ಮಕ್ಕಳ ಗದ್ದಲ ಕೇಳಿದ ತೋಟದ ಮಾಲಿಕ 
ಧಾವಿಸಿ ಬಂದನು. ಅನಿರೀಕ್ಷಿತವಾಗಿ ಬಂದ ಅವನನ್ನು ಕಂಡು ಮಕ್ಕಳು ಗಲಿವಿಲಿಗೊಂಡ 
ಚೆಲ್ಲಾಪಿಲ್ಲಿಯಾಗಿ ಓಡಿದರು. 


ಆದರೆ ಒಬ್ಬ ಹುಡುಗ ಮಾತ್ರ ಓಡದೇ ಅಲ್ಲಿಯೇ ನಿಂತ. ಹತ್ತಿರ ಬಂದ ಮಾಲಿಕ 
ಹುಡುಗನನ್ನು ಹಿಡಿದು "ನಿನ್ನ ಅಪ್ಪ ಅಮ್ಮ ಗುರುಗಳು ಇದನ್ನೇ ಏನು ನಿನಗೆ ಕಲಿಸಿದ್ದು? 
ಎಂದು ಗದರಿಸಿದ. ಹುಡುಗ ಅಳತೊಡಗಿದ. ಆಗ ಮಾಲಿಕ "ಏಕೆ ಅಳುವೆ? ನಾನೇನು ನಿನಗೆ 
ಹೊಡೆದೆನೆ?' ಎಂದನು. ಅದಕ್ಕೆ ಬಾಲಕ ವಿನಯದಿಂದ "ನಾನು ಮಾಡಿದ್ದು ತಪ್ಪು. ಇನ್ನೆಂದೂ 
ಇಂತಹ ತಪ್ಪನ್ನು ಮಾಡುವುದಿಲ್ಲ. ಆದರೆ ನಾನು ಮಾಡಿದ ತಪ್ಪಿಗೆ ನನ್ನ ತಂದೆ, ತಾಯಿ ಮತ್ತು 
ಗುರುಗಳು ನಿಂದನೆಗೆ ಗುರಿಯಾದರಲ್ಲಾ ಎಂದು ದುಃಖಿಸುತ್ತಿರುವೆ' ಎಂದನು. 


ಬಾಲಕನ ಮುಗ್ಗ ಹಾಗೂ ಪ್ರಾಮಾಣಿಕ ಮಾತುಗಳನ್ನು 
ಕೇಳಿ ಮಾಲಿಕನ ಮನಸ್ಸು ಕರಗಿತು. ಆಗ ಮಾಲಿಕ "ಮಗು, 
ನಿನ್ನ ತಪ್ಪನ್ನು ನೀನು ಒಪ್ಪಿಕೊ೦ಡಿರುವೆ. ನಿನ್ನ ಪ್ರಾಮಾಣಿಕತೆ 
ನನಗೆ ಇಷ್ಟವಾಯಿತು. ತಪ್ಪನ್ನು ಅರಿಯುವ, ತಿದ್ದಿಕೊಳ್ಳುವ 
ನಿನ್ನ ಈ ಗುಣ, ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ' 
ಎಂದು ಹೇಳಿ ಮತ್ತಷ್ಟು ಮಾವಿನಹಣ್ಣುಗಳನ್ನು ನೀಡಿ 
ಸಮಾಧಾನಪಡಿಸಿ ಕಳುಹಿಸಿದ. ಹೀಗೆ ತನ್ನ ಪ್ರಾಮಾಣಿಕತೆ 
ಯಿಂದ ಮಾಲಿಕನ ಮನಸ್ಸನ್ನು ಗೆದ್ದ ಆ ಬಾಲಕನೇ 
ಲಾಲ್‌ ಬಹದ್ದೂರ್‌ ಶಾಸ್ತ್ರಿ 


ಅದು ಭಾರತದ ಸ್ವಾತಂತ್ರ್ಯ ಸಮರದ... ಕಾಲ. 
ಸ್ವಾತಂತ್ರ್ಯಕ್ಕಾಗಿ ಗಾಂಧೀಜಿಯವರ "`ೇತೃತ್ತದಲ್ಲಿ ನಡೆದ 
ಚಳವಳಿಗಳು ಶಾಸ್ತ್ರಿಯವರನ್ನು ಆಕರ್ಷಿಸಿದವು. ದೇಶಪ್ರೇಮ 
ಅವರಲ್ಲಿ ಪುಟಿದೆದ್ದಿತು. ಆಗ ಗಾವ ಅರ ಒಡನಾಟದಲ್ಲಿ ಶಾಸ್ತ್ರಿಯವರು ಅನೇಕ ಚಳವಳಿಗಳಲ್ಲಿ 
ಪಾಲ್ಗೊಂಡರು. ಅಂತೂ ೧೯೪೭.ಆಗಸ್ಟ್‌ ೧೫ರಂದು ಭಾರತ ದೀಶ ಸ್ಪತಂತ್ರ ದೇಶವಾಯಿತು. 
ಸ್ವತಂತ್ರ: ಭಾರತದ ಪ್ರಥಮ ಪ್ರಧಾನಿಯಾದ “ಜವಾಹರ್‌ಲಾಲ್‌ ನೆಹರು ಅವರ ಮಂತ್ರಿಮಂಡಲದಲ್ಲಿ 
ಸ ಮಂತ್ರಿಯಾಗಿ ಶಾಸ್ತಿಯವರು ಕಾರ್ಯ ನಿರ್ವಹಿಸಿದರು. ಆ ಸಮಯದಲ್ಲಿ ರೈಲ್ವೆ 
ಅಪಘಾತವೂಂದಕ್ಕೆ ತಾವೇ ಹೊಣೆ ಹೊತ್ತು ತಪ್ಪು ತಮ್ಮದಲ್ಲದಿದ್ದರೂ ಮಂತ್ರಿ pe 
ರಾಜಿನಾಮೆ ಕೊಟ್ಟು ಧೀಮಂತಿಕೆ ಮೆರೆದ ಇವರು ನೆಹರೂರವರ ನಂತರ ದೇಶದ ಪ್ರಧಾನಿಯಾಗಿ 
ಸೇವೆಸಲ್ಲಿಸಿದರು. ಕೇವಲ ಹದಿನೆಂಟು ತಿಂಗಳುಗಳ ಅವಧಿಯಲ್ಲಿ ತಮ್ಮ ಪ್ರಾಮಾಣಿಕತೆ ಹಾಗೂ 
ದೇಶಪ್ರೇಮದ ನಡವಳಿಕೆಗಳಿಂದ ದೇಶದೆಲ್ಲೆಡೆ ಮನೆಮಾತಾದರು. 


ಶಾಸ್ತ್ರಿಯವರು ದಕ್ಷ ಆಡಳಿತಗಾರರಾಗಿ, ಶಾ೦ತಿದೂತರಾಗಿ, ದೇಶ ಪ್ರೇಮಿಗಳಾಗಿ ದೇಶದ 
ಕೀರ್ತಿಪತಾಕೆ ಹಾರಿಸಿದರು. ಇವರು ನೀಡಿದ “ಜೈ ಜವಾನ್‌ ಜೈ ಕೆಸಾನ್‌' ಎಂಬ ಘೋಷವಾಕ್ಯ 
ಜನಮನದಲ್ಲಿ ಉಳಿಯಿತು. ಇವರ ಸೇವೆಗೆ ಭಾರತ ಸರ್ಕಾರವು ಭಾರತರತ್ನ ಪ್ರಶಸ್ತಿನೀಡಿ 
ಗೌರವಿಸಿತು. 


ಪ್ರವೇಶಿಸು-ಒಳಗೆ ಹೋಗು; ಪ್ರಾಮಾಣಿಕತೆ-ಸತ್ಯ: ಸಮರ-ಯುದ್ಧ; ಒಡನಾಟ-ಸಹವಾಸ, 
ಜೊತೆಯಲ್ಲಿರುವುದು; ಪತಾಕೆ-ಬಾವುಟ, ಧ್ವಜ; 


ಚಳುವಳಿ - ಸಾಮೂಹಿಕ ಹೋರಾಟ/ಸತ್ಯಾಗಹ 

ಮಂತ್ರಿಮಂಡಲ - ಮಂತ್ರಿಗಳ ಸಮಿತಿ 

ಘೋಷಣೆ - ಗಟ್ಟಿಯಾಗಿಹೇಳುವುದು/ಸಾರುವುದು 

ರಾಜೀನಾಮೆ - ಉದ್ಯೋಗ ಮೊದಲಾದವುಗಳಿಂದ ಬಿಡುಗಡೆ ಮಾಡಬೇಕೆಂದು 
ಕೇಳಿ ತಾನೇ ಒಪ್ಪಿ ಬರೆದುಕೊಡುವ ಪತ್ರ 

ಮನಸ್ಸು ಕರಗು - ಮರುಗು 


ಪಠ್ಯಾಧಾರಿತ ಅಭ್ಯಾಸ 


ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದಗಳಿಂದ -ತುಂಬಿ. ಬರೆ. 


ದಾರಿ ಬದಿಯ ೬ ತೋಪಿನಲ್ಲಿಯ ಹಣ್ಣುಗಳು ಆಕರ್ಷಿಸಿದವು. 
ಶಾಸ್ತ್ರಿಯವರಲ್ಲಿ ೭ ಪುಟಿದೆದ್ದಿತು. 
ಶಾಸ್ತ್ರಿಯವರು ಗಾಂಧೀಜಿಯವರ ಒಡನಾಟದಲಿ ಗಳಲ್ಲಿ ಪಾಲ್ಗೊಂಡರು. 
ನಮ್ಮ ದೇಶವು ೧೯೪೭ ಆಗಸ್ಟ್‌ ರಂದು ಸ್ವತಂತ್ರವಾಯಿತು. 
ಭಾರತ ದೇಶದ ಪ್ರಥಮ ಪ್ರಧಾನಿ 
ಶಾಸ್ತ್ರಿಯವರು ಜನತೆಗೆ ನೀಡಿದ ಘೋಷವಾಕ್ಯ ಮತು 


ಆ) ಒಂದು ವಾಕ್ಯದಲ್ಲಿ ಉತ್ತರ ಬರೆ. 
೧. ಮಕ್ಕಳು ತೋಪನ್ನು ಏಕೆ ಪ್ರವೇಶಿಸಿದರು? 


೨. ಮಕ್ಕಳು ಏಕೆ ಗಲಿವಿಲಿಗೊಂಡರು? 


೩. ಮಾಲಿಕನ ಮನಸ್ಸು ಏಕೆ ಕರಗಿತು? 


೪, ಶಾಸ್ತ್ರಿಯವರಿಗೆ ಸರ್ಕಾರ ಯಾವ ಪ್ರಶಸ್ತಿ ನೀಡಿ ಗೌರವಿಸಿತು? 


ಇ) ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆ. 


೧. ಬಾಲಕ ಮಾಲಿಕನಿಗೆ ಏನೆಂದು ಹೇಳಿದನು? 


೨. ಮಾಲಿಕ ಬಾಲಕನನ್ನು ಹೇಗೆ ಸಮಾಧಾನಪಡಿಸಿದನು? 


೩. ಶಾಸ್ತ್ರಿಯವರು ಮಂತ್ರಿಪದವಿಗೆ ಏಕೆ “ರಾಜೀನಾಮೆ ನೀಡಿದರು? 


ಈ) ಈ ಕೆಳಗಿನ ಪ್ರಶ್ನೆಗಳಿಗೆ ಕಾರಣ ಕೊಡು. 
೧. ಮಾಲಿಕ ಹೊಡೆಯದಿದ್ದರೂ ಬಾಲಕ ಅತ್ತನು. 


೨. ಶಾಸ್ತ್ರಿಯವರು ದೇಶದೆಲ್ಲೆಡೆ ಮನೆಮಾತಾದರು. 


ಉ) ಇಲ್ಲಿ ಕೊಟ್ಟಿರುವ ಮಾತುಗಳನ್ನು ಯಾರು? ಯಾರಿಗೆ ಹೇಳಿದರು? 
೧. “ನಿನ್ನ ಅಪ್ಪ, ಅಮ್ಮ ಮತ್ತು ಗುರುಗಳು ಇದನ್ನೇ ಏನು ಕಲಿಸಿದ್ದು?” 
೨. “ಇನ್ನೆಂದೂ ಇಂತಹ ತಪ್ಪು ಮಾಡುವುದಿಲ್ಲ”. 
೩. “ನಿನ್ನ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ”. 

ಊ) ಕೊಟ್ಟಿರುವ ಪದಗಳನ್ನು ಓದಿ, ನಂತರ ಸ್ಪಂತವಾಕ್ಯ ರಚಿಸು. 
ಮನೆಮಾತಾಗು 
ಹೊಣೆಹೊತ್ತು 
ಪುಟಿದೇಳು 


ಆಕರ್ಷಿಸು : 


ಸಾಮರ್ಥ್ಯಾಧಾರಿತ ಅಭ್ಯಾಸ 


ಅ) ಈ ಚಿತ್ರಗಳನ್ನು ಗಮನಿಸಿ ಅವು ಏಕೆ'ಬೇಕು ಎಂಬುದನ್ನು ಒಂದು ವಾಕ್ಯದಲ್ಲಿ ಬರೆ. 


ಆ) ಕೊಟ್ಟಿರುವ ಚಿತ್ರವನ್ನು ಗಮನಿಸಿ, ಪ್ರಶ್ನೆಗಳಿಗೆ ಉತ್ತರಿಸು. 


೧. ನೀರು ಏಕೆ ಸುರಿಯುತ್ತಿದೆ? 


ಭಾಷಾ ಅಭ್ಯಾಸ 


ಅ) ಗಮನಿಸಿ ಮಾದರಿಯಂತೆ ವಾಕ್ಯ ರಚಿಸು. 


ಚಿತ್ರವನ್ನು ಗಮನಿಸಿ, ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸಿರಿ. 


ಮಾದರಿ: ಹಸುವು ಹುಲ್ಲನ್ನು ಮೇಯುತ್ತಿದೆ. 


ಭಾಷಾ ಚಟುವಟಿಕೆ 


ಕೆಳಗಿನ ಪದಗಳಿಗೆ ಪಠ್ಯಪುಸ್ತಕದ ಪದಕೋಠಿ ಅಥವಾ. ಅರ್ಥಕೋಶದಿಂದ ಅರ್ಥ 
ಹುಡುಕಿ ಬರೆ. 


ಎ — 
ಪಕ್ವ ಹ 
ಧಾವಿಸು 


ಗಲಿವಿಲಿ 


ಅರ್ಥಕೋಶ ಬಳಕೆಯ ಸುಳಿವು 
ಅರ್ಥ ತಿಳಿಯಬೇಕಾದ ಪದದ ಮೊದಲ ಅಕ್ಷರವನ್ನು ತಿಳಿಯಬೇಕು. 


ಗುರುತಿಸಿಕೊಂಡ ಅಕ್ಷರವನ್ನು ಆಧರಿಸಿ ಶಬ್ದಕೋಶದಲ್ಲಿ ಆ ಪದವನ್ನು ಹುಡುಕ 
ಬೇಕು. 


ಹುಡುಕಿದ ಪದದ ಮುಂದೆ ಅರ್ಥಗಳನ್ನು ಕೊಡಲಾಗಿದೆ. ಅವನ್ನು ತಿಳಿಯುವುದು. 


ಓದಿಗೆ ಮುನ್ನ 


ಹಬ್ಬಗಳು ಹಲವು. ಪ್ರತಿ ಹಬ್ಬದ ಆಚರಣೆಯೂ ಭಿನ್ನ. ಒಂದೊಂದು ಹಬ್ಬದಲ್ಲೂ 
ಒಂದೊಂದು ವಿಶೇಷತೆ ಇರುತ್ತದೆ. ಇಲ್ಲಿ ಕೊಟ್ಟಿರುವ ಹಬ್ಬದ ಆಚರಣೆಯ ವಿವರಗಳನ್ನು 
ತಿಳಿ, ನೀನು ಆಚರಿಸುವ ಹಬ್ಬದೊಂದಿಗೆ ಹೋಲಿಸಿ, ವ್ಯತ್ಯಾಸಗಳನ್ನು ಗೆಳೆಯರೊಂದಿಗೆ 
ಹಂಚಿಕೊ. 


ಹಬ್ಬ ಬಂತು, ಹಬ್ಬ ಬಂತು 
ಹಬ್ಬ ಬಂತು ಹಬ್ಬ! 

ಅಂತೂ ಇಂತೂ ತಂದೇ ತಂತು 
ಕಂತೆ ಕಂತೆ ಕಬ್ಬ 


ಗರಿಮುರಿ ಜರತಾರಿ 
ಲಂಗ ಹಾಕಿಕೊಂಡು! 
ಗಿಲಿಗಿಲಿ ಕಾಲಗೆಚ್ಚಿ 
ದನಿ ಮಾಡಿಕೊಂಡು! 


ಎಳ್ಳು, ಕಬು, ಸಕ್ಕೆ ಅಚು 

ಲ ಬ ದು ಚ 
ಬಾಳೆ ಹಣ್ಣು, ಬೆಲ್ಲ! 
ಬೀರೋಕಂತ ಹೊರಟಿದ್ದಾಳೆ 
ತಂಗಿ ಕೇರಿಗೆಲ್ಲ. 


ಹೊರಟಿದ್ದಾಳೆ ಪುಟಾಣಿ ತಂಗಿ 
ತನ್ನ ಗೆಳತಿ ಜೋಡಿ! 
ರಂಗೇನಳ್ಳಿ ರಂಗಿನ ಗೊಂಬಿ 
ಕಣ್ಣ ತುಂಬ ನೋಡಿ! 


ಕೊಂಬನು ಹೆರೆದು, ಬಣ್ಣವ ಬಳಿದು 
ಎತ್ತು-ಹಸು-ಕರುವನ್ನು! 

ಕಿಚ್ಚನು ಹಾಯಿಸಿ ಕೊಡುವರು ಅಪ್ಪ 
ಅಕ್ಕಿ-ಬೆಲ್ಲ-ಹಣ್ಣು 


ಮಕ್ಕಳನೆಲ್ಲ ಹಸೆಯಲಿ ಕೂಡಿಸಿ 
ಎಳ್ಳು-ಎಲಚಿ-ಅಚ್ಚು! 
ಸುರಿಯುವಾಗ ಅಮ್ಮ ಅಜ್ಜಿ 
ಮಕ್ಕಳಿಗಚ್ಚು ಮೆಚ್ಚು! 
-ಎಚ್‌.ಎಸ್‌.ವೆಂಕಟೇಶ ಮೂರ್ತಿ 


ಬೀರು - ಹಂಚು, ವಿತರಿಸು; ಕಂತೆ - ಕಟ್ಟು; ಫೇರಿ,” ಓಣಿ, ಕಿಚ್ಚು - ಬೆಂಕಿ; 
ಜೋಡಿ - ಜೊತೆ 


ಹಸೆ - ಶುಭಕಾರ್ಯಗಳಿಗೆ ಹಾಕುವ ಆಸನ 
ಜರತಾರಿ - ಜರಿಯಿ೦ದ ಕೂಡಿದ 

ಎಲಚಿ - ಒಂದು ಜಾತಿಯ ಹಣ್ಣು 
ಗರಿಮುರಿ ಬಟ್ಟೆ - ಮಡಿಕೆ ಮುರಿಯದ ಬಟ್ಟೆ 


ಪಠ್ಯಾಧಾರಿತ ಅಭ್ಯಾಸ 
ಅ) ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸು. 
೧. ತಂಗಿಯು ಯಾವ ಲಂಗ ಹಾಕಿಕೊಂಡಿದ್ದಳು? 


೨. ಗೆಳತಿಯ ಜೊತೆ ತಂಗಿ ಕೇರಿಗೆ ಹೊರಟಿದ್ದು ಏಕೆ? 


೩. ಅಪ್ಪ ದನಕರುಗಳಿಗೆ ಏನು ಕೊಟ್ಟರು? 


೪. ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಏನು ಮಾಡುವರು? 


೫. ಈ ಪದ್ಯವು ಯಾವ ಹಬ್ಬಕ್ಕೆ ಸಂಬಂಧಿಸಿದಾಗಿದೆ? 


ನಿಸಿದ್ದಾಗಿದಿ? 

“ಅ' ಪಟ್ಟಿಯಲ್ಲಿರುವ ವಾಕ್ಯಗಳನ್ನು "ಬ' ಪಟ್ಟಿಯಲ್ಲಿರುವ ವಾಕ್ಯಗಳೊಂದಿಗೆ ಹೊಂದಿಸಿ ಬರೆ. 
ಅ ಬ 

೧. ಗರಿಮುರಿ ಜರತಾರಿ . ತಂಗಿ ಕೇರಿಗೆಲ್ಲ 

೨. ಬೀರೋಕಂತ ಹೊರಟಿದ್ದಾಳೆ ಕ ಅಕ್ಕಿ-ಬೆಲ್ಲ-ಹಣ್ಣು 

೩. ರಂಗೇನಳ್ಳಿ ರಂಗಿನ ಗೊಂಬೆ . ಮಕ್ಕಳಿಗಚ್ಚು ಮೆಚ್ಚು 


೪, ಕಿಚ್ಚನು ಹಾಯಿಸಿ ಕೊಡುವರು ಅಪ್ಪ . ಲಂಗ: ಹಾಕಿಕೊಂಡು 
೫. ಸುರಿಯುವಾಗ ಅಮ್ಮ ಅಜ್ಜಿ ೫. ಕಣ್ಣ ತುಂಬ ನೋಡಿ 


ಸಾಮರ್ಥ್ಯಾಧಾರಿತ ಅಭ್ಯಾಸ 


. ಪಠ್ಯವನ್ನು ಆಧರಿಸಿ ಘಟನೆಗಳನ್ನು ಅನುಕ್ರಮವಾಗಿ ಬರೆ. 
೧ 


ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ, ಎಳ್ಳು-ಎಲಚಿ-ಅಚ್ಚುಗಳನ್ನು ಅಮ್ಮ ಅಜ್ಜಿ 
ಸುರಿಯುವರು. 


. ಪುಟಾಣಿ ತಂಗಿ ತನ್ನ ಗೆಳತಿ ಜೊತೆ ಎಳ್ಳು, ಬೆಲ್ಲ ಬೀರಲು ಹೊರಟಳು. 
. ತಂಗಿಯು ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡಳು. 
. ಎತ್ತು ಹಸು ಕರುಗಳನ್ನು ಕೊಂಬು ಹೆರೆದು ಬಣ್ಣವ ಬಳಿದು ಶೃಂಗಾರ ಮಾಡಿದರು. 


. ನಿಮ್ಮ ಮನೆಯಲ್ಲಿ ಬೆಳಗ್ಗೆ ಎದ್ದ ನಂತರ ಶಾಲೆಗೆ ಹೋಗುವವರೆಗಿನ ನಾಲ್ಕು ಘಟನೆಗಳನ್ನು 
ನೆನಪಿಸಿಕೊಂಡು, ಅನುಕ್ರಮವಾಗಿ ಬರೆ. 


೧. 


ಹು 
೩. 
೪ 


ನಿನಗಿದು ತಿಳಿದಿರಲಿ : "ಗಂಡು' ಎಂಬ ಅರ್ಥ ಬರುವ ಪದಗಳಿಗೆ “ಪುಲ್ಲಿಂಗ” ಎಂದೂ, 
'ಹೆಣ್ಣು' ಎ೦ಬ ಅರ್ಥ ಬರುವ ಪದಗಳಿಗೆ "ಸ್ಲೀಲಿಂಗ' ಎಂದೂ ಹಾಗೂ "ಗಂಡು” 
"ಹೇಣ್ಣು ಎಂಬ ಎರಡೂ ಅರ್ಥ ಬರದ ಪದಗಳಿಗೆ "ನಪುಂಸಕ ಲಿಂಗ' ಎಂದು ಹೆಸರು 


ಅ. ಕೆಳಗಿನ ವಾಕ್ಯಗಳನ್ನು ಆವರಣದಲ್ಲಿ ಕೊಟ್ಟಿರುವ ಸೂಚನೆಗಳಿಗೆ ಅನುಸಾರವಾಗಿ ಬರೆಯಿರಿ. 
. ಹುಡುಗಿಯು ತರಕಾರಿಯನ್ನು ತಂದಳು. (ಇದನ್ನು ಪುಲ್ಲಿಂಗ ರೂಪದಲ್ಲಿ ಬರೆ) 


. ರಾಜು ಗಾಡಿಯನ್ನು ಎಳದನು. ("ರಾಜು' ಎಂಬ ಪದದ ಬದಲಿಗೆ "ಎತ್ತು' 
ಎಂಬ ಪದ ಬಳಸಿ, ವಾಕ್ಯ ರಚಿಸಿ) 


. ಅಣ್ಣ ತಮ್ಮಂದಿರು ಸ್ನೇಹಿತರಂತೆ ಇದ್ದರು. (ಇದನ್ನು ಸ್ತೀಲಿ೦ಗ ರೂಪದಲ್ಲಿ ಬರೆ) 


ಆ. ಕೆಳಗೆ ಕೊಟ್ಟಿರುವ ಪದಗಳನ್ನು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗಗಳಾಗಿ ವಿಂಗಡಿಸಿ 
ಬರೆ. 


(ಪುಸ್ತಕ, ರಾಣಿ, ತಮ್ಮ ಮೇಜು, ಗೋಡೆ, ರಾಜ, ತಂಗಿ, ಅಕ್ಕ, ತಮ್ಮ ಶಾಲೆ, 
ಅಣ್ಣ, ತಂಗಿ, ತಂದೆ, ತಾಯಿ, ಸಹೋದರಿ, ಗೆಳೆಯ, ಕುರ್ಚಿ, ಗೆಳತಿ) 


ನಪುಂಸಕ ಲಿಂಗ 


ಭಾಷಾ 


ಅ. ಈ ಪದ್ಯದಲ್ಲಿ ಬರುವ ಪ್ರಾಸ ಪದಗಳನ್ನು ಆರಿಸಿ ಬರೆ. 


ಸಾಮರ್ಥ್ಯ : ಸರಳ ಕಥೆ ಪುಸ್ತಕ ಹಾಗೂ ಮಕ್ಕಳ ಪುಸ್ತಕಗಳನ್ನು ಓದುವುದು. 


ಓದಿಗೆ ಮುನ್ನ : ಕಥೆಗಳೆಂದರೆ ಎಲ್ಲರಿಗೂ ಇಷ್ಟ ನೀನೂ ಹಲವಾರು ಕಥೆಗಳನ್ನು 
ಕೇಳಿರಬಹುದು. ಅಂತೆಯೇ ಇತರರಿಗೆ ಹೇಳಿರಬಹುದು. ಕಥೆಗಳು ಓದುಗ ಅಥವಾ 
ಕೇಳುಗರಿಗೆ ಸಂತೋಷದ ಜೊತೆಗೆ ಅಚ್ಚರಿಯನ್ನುಂಟು ಮಾಡುತ್ತವೆ. ಈ ಕಥೆಯನ್ನು 
ಗಮನಿಸು. ಇದನ್ನು ನಿನ್ನ ಗೆಳೆಯರಿಗೂ ಹೇಳು. 


ಪುರಾಣಕಾಲದಲ್ಲಿ ಭಗೀರಥ ಎ೦ಬ ದೊರೆ ಇದ್ದನು. ಅವನ ಅರವತ್ತು ಸಾವಿರ ಜನ 
ತಾತಂದಿರು ಕಪಿಲ ಮುನಿಯ ಕೋಪಕ್ಕೆ ಸಿಕ್ಕಿ ಸುಟ್ಟು ಭಸ್ಮವಾಗಿದ್ದರು. ಅವರಿಗೆ ಸ್ವರ್ಗ 
ಲಭಿಸಬೇಕೆಂದು ಭಗೀರಥನು ಚಿಂತಿಸುತ್ತಿದ್ದನು. ಅದಕ್ಕೆ ದೇವಲೋಕದ ಗಂಗೆಯನ್ನು ಭೂಮಿಗೆ 
ತಂದು, ಅವನ ತಾತಂದಿರ ಬೂದಿಯ ಮೇಲೆ ಹರಿಸಬೇಕೆಂದು ಜ್ಞಾನಿಗಳಾದ "ಯಷಿಗಳು 
ಹೇಳಿದರು. ್ಷ 


ದೇವಲೋಕದ ಗಂಗೆಯನ್ನು ಭೂಮಿಗೆ ತರುವುದು ಅಸಾಧ್ಯವಾದ ಕೆಲಸವಾಗಿತ್ತು. 
ಆದರೆ ಭಗೀರಥ ತನ್ನ ನಿರ್ಧಾರದಿ೦ದ ಎಳ್ಳಷ್ಟು ಹಿಂದೆ ಸರಿಯಲಿಲ್ಲ. ಎಷ್ಟೇ ಕಷ್ಟವಾದರೂ 


ಗಂಗೆಯನ್ನು ಭೂಮಿಗೆ ತಂದೇ ತರುತ್ತೇನೆಂದು ತಪಸ್ಸಿಗೆ ಕುಳಿತ. ಬಾಯಾರಿಕೆ, ಹಸಿವು, 
ನಿದ್ರೆಯನ್ನು ಮರೆತ. ಬಿಸಿಲು, ಮಳೆ, ಬಿರುಗಾಳಿಯನ್ನು ಸಹಿಸಿಕೊಂಡ. 


ಅನೇಕ ವರ್ಷಗಳ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷಳಾದ ಗಂಗೆ "ನಿನ್ನ ಇಚ್ಛೆಯಂತೆ 
ನಾನು ಭೂಮಿಗೆ ಧುಮುಕುತ್ತೇನೆ. ಆದರೆ, ನನ್ನ ರಭಸವನ್ನು ತಡೆಯುವವರು ಯಾರು? 
ಎಂದಳು. 


ಚಿಂತಾಕ್ರಾಂತನಾದ ಭಗೀರಥ ತಪಸ್ಸಿಗೆ ಕುಳಿತ. ಅಲ್ಲಿ ಅವನಿಗೆ ಬ್ರಹ್ಮದೇವ ಪ್ರತ್ಯಕ್ಷನಾದ. 
ಭಗೀರಥನ ಪ್ರಾರ್ಥನೆಗೆ ಬ್ರಹ್ಮದೇವನು ಮೆಚ್ಚಿ, ಶಿವನನ್ನು ಕುರಿತು ತಪಸ್ಸು ಮಾಡು 
ಎಂದು ಸಲಹೆ ನೀಡಿದ. ಅದರಂತೆ ಭಗೀರಥ ತಪಸ್ಸನ್ನು ಮುಂದುವರಿಸಿದ. ಅವನ 
ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದ ಶಿವ "ನಿನ್ನ ಧೈರ್ಯ, ಭಕ್ತಿ ದೃಢಸಂಕಲ್ಲವನ್ನು 
ಮೆಚ್ಚಿದ್ದೇನೆ. ಧುಮ್ಮಿಕ್ಕುವ ಗಂಗೆಯನ್ನು ತಡೆದು ನಾನು ಶಿರದಲ್ಲಿ ಧರಿಸುತ್ತೇನೆ. ನನ್ನ 
ಶಿರದಿಂದ ಭೂಮಿಗೆ ಇಳಿದು ಗಂಗೆ ನಿನ್ನನ್ನು ಹಿ೦ಬಾಲಿಸುವಳು'. ಎಂದ. 


ಅಂತೆಯೇ ಭೋರ್ಗರೆಯುತ್ತ ಧುಮ್ಮಿಕ್ಕಿದ ಗಂಗೆಯನ್ನು ಶಿವನು ಜಟೆಯಲ್ಲಿ ತಡೆದು 
ಭೂಮಿಗೆ ಹರಿಯಬಿಟ್ಟನು. ಗಂಗೆ ರಭಸದಿಂದ. ಹರಿಯುವಾಗ ಜಹ್ನು ಮಹರ್ಷಿಯ 
ಆಶ್ರಮ ಕೊಚ್ಚಿಕೊಂಡು ಹೋಯಿತು. ಇದರಿಂದ ಕೋಪಗೊಂಡ ಮಹರ್ಷಿಯು ಗಂಗೆಯನ್ನು 


ಒಂದೇ ಗುಟುಕಿಗೆ ಕುಡಿದು ಬಿಟ್ಟನು. 


ಇಷ್ಟೆಲ್ಲಾ ಪ್ರಯತ್ನಗಳ ನಂತರವೂ ಗಂಗೆ ಸಿಗಲಿಲ್ಲ. ಆದರೂ ಭಗೀರಥ ಎದೆಗುಂದದೆ, 
ಜಹ್ನು ಮಹರ್ಷಿಯನ್ನು ತನ್ನ ಪ್ರಾರ್ಥನೆಯಿಂದ ಮೆಚ್ಚಿಸಿದ. ತನ್ನ ಪಿತೃಗಳ ಸದ್ಗತಿಗಾಗಿ 
ಭಗೀರಥ ಮಾಡುತ್ತಿರುವ ಪ್ರಯತ್ನವನ್ನು ಮೆಚ್ಚಿ ಮಹರ್ಷಿ, ಗಂಗೆಯನ್ನು ತನ್ನ ಕಿವಿಯಿಂದ 
ಹರಿಯಲು ಬಿಟ್ಟನು. 


ಅಂತೂ ಭಗೀರಥ ಗಂಗೆಯನ್ನು ಭೂಮಿಗೆ ತರಲು ಮಾಡಿದ ಸಾಹಸಕ್ಕೆ ಫಲ 
ದೊರೆಯಿತು. ಭಗೀರಥನ ಪ್ರಾರ್ಥನೆಯನ್ನು ಮನ್ನಿಸಿ ಹಿಂಬಾಲಿಸಿದ ಗಂಗೆ ಹರಿದು 
ಅವನ ತಾತಂದಿರ ಬೂದಿಯನ್ನು ತೊಯ್ದಳು. ಅವರಿಗೆ ಸ್ವರ್ಗ ಲಭಿಸಿತು. ಎಷ್ಟೇ ಅಡ್ಡಿ 


ಆತಂಕಗಳು ಬ೦ದರೂ, ಭಗೀರಥ ಎದೆಗುಂದದೆ ತನ್ನ ದೃಢಸಂಕಲ್ಲದಿಂದ ಕಾರ್ಯ 


ಸಾಧಿಸಿದ. 


ಕೋಪ-ಸಿಟ್ಟು; ಮೆಚ್ಚು-ಇಷ್ಟ ಪಡು; ಇಚ್ಛೆ-ಅಪೇಕ್ಷೆ, ಬಯಕೆ; ಚಿಂತಾಕ್ರಾಂತ-ಯೋಚನೆಗೆ 
ಒಳಗಾದ; ಧುಮುಕು-ಕೆಳಗೆ ಹಾರು, ಜಿಗಿ; ಪ್ರತ್ಯಕ್ಷ-ಕಾಣಿಸಿಕೋ; ತೊಯ್ಯು್ವನೆನೆ, 
ಒದ್ದೆಯಾಗು; ಎದೆಗುಂದು-ಧೈರ್ಯಗೆಡು; 


ಪಠ್ಯಾಧಾರಿತ ಅಭ್ಯಾಸ 


. ಈ ಪ್ರಶೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸು. 
(| 


ಬ್ಬ 
ಭಗೀರಥ ಯಾರಿಗೆ ಸ್ಪರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದನು? 


೨. ಖಷಿಗಳು ಭಗೀರಥನಿಗೆ ಏನೆಂದು ಹೇಳಿದರು? 


೩. ಭಗೀರಥನು ಏಕೆ ತಪಸ್ಸಿಗೆ ಕುಳಿತನು? 


೪, ಗಂಗೆ ಭಗೀರಥನಿಗೆ ಏನೆಂದು ಹೇಳಿದಳು? 


೫. ಗಂಗೆ ಹರಿಯುವ ರಭಸವನ್ನು ತಡೆದವರು ಯಾರು? 


ಟ್ವಿಯಲ್ಲಿನ ಹೆಸರುಗಳನ್ನು;"ಬ' ಪಟ್ಟಿಯೊಂದಿಗೆ ಹೊಂದಿಸಿ ಬರೆ. 
ಬ 

೧. ಗಂಗೆ ಅ. ರಾಜ 

೨. ಜಹ್ನು ಬ. ನದಿ 


೩. ಭಗೀರಥ ಕ. ಮಹರ್ಷಿ 


. ಈ ಕೆಳಗಿನ ಘಟನೆಗಳನ್ನು ಅನುಕ್ರಮವಾಗಿ ಬರೆ. 
೧. ಗಂಗೆ ಭೂಮಿಗೆ ಧುಮ್ಮಿಕ್ಕಿ ಹರಿದು ಬಂದಳು. 


೨, ಶಿವನು ಗಂಗೆಯನ್ನು ಶಿರದಲ್ಲಿ ಧರಿಸಿದ. 


೩. ಗಂಗೆಯನ್ನು ಭೂಮಿಗೆ ತರಲೇ ಬೇಕೆಂದು ಭಗೀರಥ ತಪಸ್ಸು ಮಾಡಿದ. 


೪, ಜಹ್ನು ಮಹರ್ಷಿ ಗಂಗೆಯನ್ನು ಕಿವಿಯ ಮೂಲಕ ಹರಿಯಲು ಬಿಟ್ಟನು. 


ಈ. ಕೊಟ್ಟಿರುವ ಮಾತನ್ನು ಯಾರು, ಯಾರಿಗೆ ಹೇಳಿದರು? 
೧. “ಗಂಗೆಯನ್ನು ನಾನು ಶಿರದಲ್ಲಿ: ಧರಿಸುತ್ತೇನೆ” 


. “ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ” 


ಭಾಷಾ ಚಟುವಟಿಕೆ 


ಪದಗಳಿಗೆ ನಾನಾರ್ಥ ಬರೆ. 


. ಮುನಿ 


ಆ. ಈ ನುಡಿಗಟ್ಟುಗಳನ್ನು ನಿನ್ನ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆ. 
. ಎದೆಗುಂದು - 
ಪದಗಳನ್ನು ಸರಿಪಡಿಸಿ ಬರೆದು ಓದು. 
. ತಾಂತದಿರು : 
. ರಭಶ 


. ಧೇವಲೋಕ : 


ಚಿಂತಕ್ರಾಂತ : 


. ಅರ್ಥಕೋಶದ ಸಹಾಯದಿಂದ ಸೂಕ್ಷವಾದ-ಅರ್ಥ ಹುಡುಕಿ ಬರೆ. 
. ಅಭಿಸು — 
ಕ ದೃಢ ಸಂಕಲ್ಪ — 
. ಭೋರ್ಗರೆ - 


ಸಾಮರ್ಥ್ಯಾಧಾರಿತ ಚಟುವಟಿಕೆ 


. ಈ ಕೆಳಗಿನ ಪಠ್ಯ ಭಾಗಕ್ಕೆ ಸೂಕ್ತ ಲೇಖನ ಚಿಹ್ನೆಗಳನ್ನು ಹಾಕಿ, ಅರ್ಥ ಪೂರ್ಣವಾಗಿ ಓದು. 


ಭಗೀರಥನ ಅನೇಕ ವರ್ಷಗಳ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷಳಾದ ಗಂಗೆ 
ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ ಆದರೆ ನನ್ನ ರಭಸವನ್ನು 
ತಡೆಯುವವರು ಯಾರು ಎಂದಳು 


ಲೇಖನ ಚಿಹ್ನೆಗಳು 


ಅಲ್ಪವಿರಾಮ ». ವಾಕ್ಕಾಂಶಗಳ ಮುಂದುವರಿಕೆಯಲ್ಲಿ ಬಳಸುವುದು. 
ಅರ್ಧವಿರಾಮ ; ವಾಕ್ಯದ ಮುಂದುವರಿಕೆಯಲ್ಲಿ ಬಳಸುವುದು. 


ವಿವರಣ ಚಿಹ್ನೆ : ಒಂದು ಅಭಿಪ್ರಾಯದ ವಿವರಣೆ ಮುಂದಿನಂತೆ 
ಇದೆ ಎಂದು ತೋರಿಸುವಾಗ ಬಳಸುವುದು. 
ಪೂರ್ಣವಿರಾಮ .-. ಪೂರ್ಣ ವಾಕ್ಯದ ಕೊನೆಯಲ್ಲಿ ಬಳಸುವುದು. 
ಆಶ್ಚರ್ಯ ಸೂಚನೆ (. ಅಚ್ಚರಿ, ಖೇದ, ಸಂತೋಷ, ವಿಷಾದ ಇತ್ಯಾದಿ 
ಭಾವಗಳನ್ನು ಸೂಚಿಸಲು ಬಳಸುವುದು. 
ಪ್ರಶ್ಸಾರ್ಥಕ ? ಪ್ರಶ್ನೆಯನ್ನು ಸೂಚಿಸಲು ಬಳಸುವುದು. 


ಲ್‌ 
ಅನುಮಾನ ಸೂಚಕ 


ಉದ್ದರಣ ಚಿಹ್ನೆ ಹೇಳಿಕೆ/ಮಾತುಗಳನ್ನು ಗುರ್ತಿಸಲು ಬಳಸುವುದು. 


ಆವರಣ ಚಿಹ್ನೆ ಪರ್ಯಾಯ ಅಥವಾ ಹೆಚ್ಚಿನ ವಿವರನ್ನು ತಿಳಿಸುವಾಗ 
ಬಳಸುವುದು. 


೧. ನಮ್ಮ ರಾಜ್ಯದಲ್ಲಿ ಹರಿಯುವ ನದಿಗಳ ಹೆಸರನ್ನು ಪಟ್ಟಿ ಮಾಡು. 
೨. ಪೌರಾಣಿಕ ಕತೆಗಳನ್ನು ಕೇಳಿ/ಓದಿ ತಿಳಿ. 


ಸಾಮರ್ಥ್ಯ : ಸೂಚನಾ ಫಲಕಗಳಲ್ಲಿನ ಸರಳ ಸೂಚನೆಗಳನ್ನು ಓದುವುದು 


ಓದಿಗೆ ಮುನ್ನ : ನಾವು ಕುತೂಹಲ ತಣಿಸಲು, ಜ್ಞಾನ ಸಂಪಾದಿಸಲು, ಸಂತೋಷ ಪಡೆಯಲು 
ಹೊರ ಸಂಚಾರ, ಪ್ರವಾಸ ಕೈಗೊಳ್ಳುತ್ತೇವೆ. ಸಂಗ್ರಹಾಲಯಗಳಿಗೆ ಭೇಟಿ ನೀಡುತ್ತೇವೆ. 
ಮೃಗಾಲಯ ಭೇಟಿಯಿಂದ ಮಕ್ಕಳು ಪಡೆದ ಹೊಸ ಅನುಭವಗಳನ್ನು ತಿಳಿ. 


ಅಂದು ಮಕ್ಕಳಿಗೆಲ್ಲರಿಗೂ ಸಂತಸವೇ ಸಂತಸ. ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ 
ಮೃಗಾಲಯಕ್ಕೆ ಹೊರಟಿದ್ದರು. 


ಶಿಕ್ಷಕಿ : ಮಕ್ಕಳೇ, ನಡೆಯುವಾಗ ಪಾದಚಾರಿಗಳ ರಸ್ತೆಯಲ್ಲಿಯೇ ನಡೆಯಿರಿ. ಮೊದಲು 
ಸೂಚನಾಫಲಕಗಳು ಹಾಗೂ ಭಿತ್ತಿ ಪತ್ರಗಳ ಕಡೆಗೆ ಲಕ್ಷ್ಯ ಹರಿಸಿ. 


: ಗುರುಗಳೇ ಸೂಚನಾಫಲಕಗಳೆಂದರೇನು? 


: ಮಕ್ಕಳೇ, ಯಾವುದೇ ಸೂಚನೆಗಳನ್ನು ಒಳಗೊಂಡ ಫಲಕಗಳೇ 


ಸೂಚನಾಫಲಕಗಳು. 


: ಗುರುಗಳೇ, “ಇದು ಶಾಲಾವಲಯ, ನಿಧಾನವಾಗಿ ಚಲಿಸಿ” ಎಂದು ಅಲ್ಲಿ 
ಬರೆದಿದೆ. ಏಕೆ? 


: ಆದರ್ಶ. ಶಾಲಾ ಮಕ್ಕಳು ಅಲ್ಲಿ ರಸ್ತೆ ದಾಟುವುದರಿ೦ದ ಚಾಲಕರು ವಾಹನಗಳನ್ನು 
ಎಚ್ಚರಿಕೆಯಿಂದ ಚಲಾಯಿಸಬೇಕು ಎನ್ನುವ ಕಾರಣಕ್ಕಾಗಿ ಈ ಫಲಕವನ್ನು 
ಹಾಕಿದೆ. ಅಲ್ಲವೇ ಗುರುಗಳೇ? 


: ಹೌದು. ನವ್ಯ. ನೀನು ಹೇಳಿದ್ದು ನಿಜ. 


: (ಪಲ್ಪ್‌ ಪೋಲಿಯೋದ ಭಿತ್ತಿ ಪತ್ರವನ್ನು ತೋರಿಸುತ್ತಾ) ಅಲ್ಲಿ ಗೋಡೆಯ 
ಮೇಲೆ ಅಂಟಿಸಿರುವುದು ಸೂಚನಾ ಫಲಕವೇ ಟೀಚರ್‌? 


: ಅಲ್ಲ ರಮ್ಯಾ, ಅದು ಭಿತ್ತಿ ಪತ್ರ. 
: ಭಿತ್ತಿ ಪತ್ರ! ಹಾಗೆಂದರೇನು ಟೀಚರ್‌? 


: ಮಕ್ಕಳೇ, ಇಲ್ಲಿ ಕೇಳಿ. ಭಿತ್ತಿ ಅಂದ್ರೆ ಗೋಡೆ. ಗೋಡೆಗೆ ಅಂಟಿಸುವ ಪತ್ರಗಳೇ 


ಭಿತ್ತಿ ಪತ್ರಗಳು. ಅವು ದೊಡ್ಡದಾಗಿದ್ದು ಸಂದೇಶವನ್ನು ಸ್ಪಷ್ಟವಾಗಿ ಹಾಗೂ 


ಆಕರ್ಷಕವಾಗಿ ನಮಗೆ ತಿಳಿಸುತ್ತವೆ. ಅಲ್ಲದೇ ಕೆಲವೊಂದು ಭಿತ್ತಿಪತ್ರಗಳು 
ಚಿತ್ರದೊಂದಿಗೆ ಕೂಡ ಇರುತ್ತವೆ. 


: ಅಲ್ಲಿ ನೋಡಿ, “ಮೃಗಾಲಯಕ್ಕೆ ದಾರಿ” ಎಂದು ಬರೆದಿದೆ. 


: ಹೌದು, ಅದು ಸೂಚನಾ ಫಲಕ. 


, ಮಕ್ಕಳೇ, ಈಗ ನಾವೆಲ್ಲರೂ ಈ ಫಲಕದಲ್ಲಿನ ಬಾಣದ ಗುರುತಿನಂತೆ ಬಲಕ್ಕೆ 
ತಿರುಗಿ ಹೋಗೋಣ. ನಾನು ಹೋಗಿ ಟಕೆಟ್‌ ತರುವೆ. ಅನ೦ತರ ಎಲ್ಲರೂ 
ಒಳಗೆ ಹೋಗೋಣ. 


(ಮಕ್ಕಳೆಲ್ಲರೂ ಶಿಕ್ಷಕಿಯೊಂದಿಗೆ ಒಂದೆಡೆ ನಿಂತರು. ಅಷ್ಟರಲ್ಲಿ ಗುರುಗಳು 
ಟಿಕೆಟ್‌ ತಂದರು. ಎಲ್ಲರೂ ಸಾಲಾಗಿ ಒಳಗೆ ಹೋದರು. ಒಳಗೆ ವಿವಿಧ 
ಪ್ರಾಣಿಗಳು, ಪಕ್ಷಿಗಳು. ಹೂಗಳು, ಮಕ್ಕಳನ್ನು ಆಕರ್ಷಿಸಿದವು.) 


(ರೇವ೦ತನು ಒಂದು ಕಲ್ಲನ್ನೆತ್ತಿ ಚಿಂಪಾಂಜಿಗೆ ಹೊಡೆಯಲು ಹೋದ) 


(ರೇವಂತನು ಜೋರಾಗಿ ಸೂಚನಾ)ಫಲಕವನ್ನು ಓದಿದ.) 
“ಪ್ರಾಣಿಗಳನ್ನು ಹಿಂಸಿಸಬಾರದು ಮತ್ತು ಅವುಗಳಿಗೆ ತಿಂಡಿ ತಿನಿಸುಗಳನ್ನು 


ಕೊಡಬಾರದು”. 


: ಕ್ಷಮಿಸಿ, ಪ್ರಾಣಿಗಳನ್ನು ಹಿ೦ಸಿಸಬಾರದು, ಸರಿ, ಆದರೆ ತಿಂಡಿತಿನಿಸುಗಳನ್ನು 
ನಾವೇಕೆ ಕೊಡಬಾರದು? ಸರ್‌ 


: ಮಕ್ಕಳೇ, ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ ಅವುಗಳಿಗೆ ಸಾಕಷ್ಟು ಆಹಾರವನ್ನು 
ಕೊಡುತ್ತಾರೆ. ಇಲ್ಲಿಗೆ ಬರುವವರೆಲ್ಲರೂ ಆಹಾರವನ್ನು ಕೊಡುತ್ತಾ ಹೋದರೆ 
ಅವುಗಳ ಆರೋಗ್ಯ ಕೆಡಬಹುದು. ಜೊತೆಗೆ ಅವುಗಳು ಸೋಮಾರಿಗಳಾಗುವ 
ಸಾಧ್ಯತೆ ಹೆಚ್ಚು. 

(ಹೀಗೆ ಮಾತನಾಡುತ್ತಾ ಹೋಗುವಾಗ ಶಶಾಂಕನು ಜೋರಾಗಿಯೇ) “ಅಲ್ಲಿ ನೋಡ್ರೋ! 
ಗೋರಿಲ್ಲಾ ಆನೆ, ಹುಲಿ, ಕಾಡೆಮ್ಮೆ ಜಿಂಕೆ, ಕೋತಿ, ಜಿರಾಫೆಗಳನ್ನು/ ಆಹಾ! ನೋಡೋಕೆ 
ಎಷ್ಟು ಚೆನ್ನಾಗಿವೆ”. 


ಶಿಕ್ಷಕಿ. : ಹೌದು, ನಿಮಗೆ ಅವುಗಳ ಬಗ್ಗೆ ಇನ್ನಷ್ಟು ವಿವರಗಳನ್ನು ತಿಳಿಸುತ್ತೇನೆ. 


ಬೇಬಿ : ಏ, ಅಲ್ಲಿ ನೋಡ್ರೋ ಆನೆ ಹೇಗೆ ತನ್ನ ಸೊಂಡಿಲಿನಿಂದ ನೀರನ್ನು ಸುರಿದುಕೊಳ್ತಾ 
ಇದೆ! 


ಅಮೂಲ್ಯ: ಹೌದು, ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡ್ಲಿಕ್ಕೆ? 


ಮೇರಿ 
ಶಿಕಕ 
ಲೈ 


ಲಕಿ € 
ಬ್ರಿ 


: ಸರ್‌, ಅಲ್ಲಿ ನೋಡಿ, ಮಂಗ ಅಲ್ಲಿರುವ ಸೂಚನಾ ಫಲಕವನ್ನು ತಿರುಗಿಸುತ್ತಿದೆ. 
: ಹೌದು ಮೇರಿ. ಅದು ಸೂಚನಾ ಫಲಕವನ್ನು ತಿರುಗಿಸುತ್ತಾ ಆಟವಾಡುತ್ತಿದೆ. 


“ಪಕ್ಷಿಗಳ ಎಭಾಗಕ್ಕೆ ದಾರಿ” ಎ೦ದು ಅದರಲ್ಲಿ ಬರೆದಿದೆ. 


: ಟೀಚರ್‌, ಸೂಚನಾ ಫಲಕವನ್ನು ತಿರುಗಿಸಿ ಮಂಗ ಮರ ಹತ್ತಿ ಹೋಯ್ತು. 
: ಹೌದು, ಸೂಚನಾ ಫಲಕವನ್ನು ತಿರುಗಿಸಿ ಇಟ್ಟರೆ ಬರುವವರಿಗೆ ತುಂಬಾ 


ತೊಂದರೆ ಆಗುತ್ತದೆ. 


:ಛೇ, ಮಂಗವು ಸೂಚನಾಫಲಕವನ್ನು ತಿರುಗಿಸಿದ್ದರಿ೦ದ ಇಲ್ಲಿಗೆ ಬರುವವರು 


ಪಕ್ಷಿಗಳ ವಿಭಾಗಕ್ಕೆ ಹೋಗುವುದರ ಬದಲಾಗಿ ಹೊರಗೆ ಹೋಗಬೇಕಾಗುತ್ತದೆ 
ಅಲವೇ? 


: ಪಾಪ, ಎಷ್ಟು ತೊಂದರೆಯಾಗುತ್ತದೆ ಅಲ್ಲವೇ? ಇದನ್ನು ಯಾರು 
ಪ 


ಸರಿ ಡಿಸುತ್ತಾರೆ? 
ಲ್ಲಿ ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ ಇವುಗಳನ್ನೆಲ್ಲಾ ಸರಿಪಡಿಸುತ್ತಾರೆ. 


ನಾನಿದನ್ನು ಅವರ ಗಮನಕ್ಕೆ ತರುತ್ತೇನೆ. 


: ಹೇ, ಎಲ್ಲಾ ಇಲ್ಲಿ ಬನ್ರೋ, ಇಲ್ಲಿ ತುಂಬಾ ಹಾವುಗಳಿವೆ. ಅಬ್ಬಾ! ನೋಡಿದೆ 


ಮೈ ಜುಮೆನ್ನುತ್ತೆ [ 
(ಎಲ್ಲರೂ ಹೌಥೌದು ಎಂದರು) 


ಕ ಅಯ್ಯೋ, ನನಗೆ ತುಂಬಾ ಸುಸ್ತಾಗಿದೆ. 


: ಸರಿ, ನೀವೆಲ್ಲಾ ಇಲ್ಲಿರುವ ಕಲ್ಲಿನ ಬೆಂಚಿನ ಮೇಲೆ ಕುಳಿತುಕೊಳ್ಳಿ. ನಾವು 
ತಂದಿರುವ ತಿಂಡಿತಿನಿಸುಗಳನ್ನು ಹಂಚಿಕೊಂಡು ತಿನ್ನೋಣ. 


: ಮಕ್ಕಳೇ, ನೋಡಿ ನೀವೆಲ್ಲಾ ತಿಂಡಿ ತಿಂದ ನಂತರ ನಿಮಗೆ ಬೇಡವಾದ 


ವಸ್ತುಗಳನ್ನು “ನನ್ನನ್ನು ಉಪಯೋಗಿಸಿ” ಎಂದು ಬರೆದಿದೆಯಲ್ಲಾ, ಆ 
ಡಬ್ಬದೊಳಗೆ ಹಾಕಿರಿ. 


ಗುರುಗಳೇ, ನನಗೆ ತುಂಬಾ ಬಾಯಾರಿಕೆಯಾಗಿದೆ. 


: ಹೌದಾ, ಯಾರಿಗೆಲ್ಲಾ ಬಾಯಾರಿಕೆಯಾಗಿದೆ, ಅವರೆಲ್ಲಾ ನನ್ನೊಂದಿಗೆ ಬನ್ನಿ 
ಅಲ್ಲಿರುವ ನಳದ ಬಳಿ ಹೋಗಿ ನೀರು ಕುಡಿಯುವಾ. 


: ಧನುಷ್‌, ಅಲ್ಲಿ ನೋಡು. ಇಲ್ಲಿಯೂ ಕೂಡ ಗೋಡೆಯ ಮೇಲೆ ಬರೆದಿದೆ. 
: ಹೌದು. “ನೀರು ಅಮೂಲ್ಯವಾದದ್ದು. ಮಿತವಾಗಿ ಬಳಸಿ” ಎಂದಿದೆ. 


: ನೀವೆಲ್ಲರೂ ತುಂಬಾ ಜಾಣ ಮಕ್ಕಳು. ಇಂದು ನೀವು ಎಷ್ಟೋ ವಿಚಾರಗಳನ್ನು 
ತಿಳಿದುಕೊಂಡಿರಿ. ಈಗ ನಾವು ಪಕ್ಷಿಗಳನ್ನು ನೋಡಲು ಹೋಗೋಣ. 
(ಎಲ್ಲರೂ ಪಕ್ಷಿಗಳನ್ನು ನೋಡಲು ತೆರಳಿದರು). 


ಲಕ್ಷ್ಮ-ಗಮನ ; ಆಕರ್ಷಿಸು-ಮನಸೆಳೆ ; ಪರಿಮಳ-ಸುವಾಸನೆ ; ಸಾಧ್ಯತೆ-ಆಗಬಹುದಾದ್ದು, 
ನಡೆಯಬಹುದಾದ್ದು ; ಅಮೂಲ್ಯ - ಬೆಲೆ ಬಾಳುವ, ಶ್ರೇಷ್ಠ; ನಳ- ನಲ್ಲಿ 


ಗಮನಿಸಿತಿಳಿ 
ಮೃಗಾಲಯ - ಪ್ರಾಣಿ, ಪಕ್ಷಿ, ಹಾವುಗಳನ್ನು ಪ್ರದರ್ಶನಕ್ಕಾಗಿ ಕೂಡಿಟ್ಟಿರುವ ಸ್ಥಳ. 
ಪಾದಚಾರಿ - ಕಾಲು ನಡಿಗೆಯಲ್ಲಿ/ಸಾಗುವವನು 


ಪಠ್ಯಾಧಾರಿತ ಅಭ್ಯಾಸ 


ಅ) ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸು. 


೧. ಮಕ್ಕಳು ಮೊದಲು ಏನನ್ನು ಗಮನಿಸಬೇಕೆಂದು ಶಿಕ್ಷಕರು ಹೇಳಿದರು? 
೨. ಸೂಚನಾ ಫಲಕಗಳೆಂದರೇನು? 
. ಶಾಲಾ ವಲಯದಲ್ಲಿದ್ದ ಸೂಚನಾ ಫಲಕದಲ್ಲಿ ಏನೆಂದು ಬರೆದಿತ್ತು? 


. ಮೃಗಾಲಯ ಎಂದರೇನು? 


ಆ) ಎರಡು-ಮೂರು ವಾಕ್ಯಗಳಲ್ಲಿ ಉತ್ತರಿಸು. 


೧. ಸೂಚನಾ ಫಲಕವನ್ನು ಏಕೆ ಹಾಕುತ್ತಾರೆ? 


. ಭಿತ್ತಿ ಪತ್ರದ ಕುರಿತು ಬರೆಯಿರಿ. 


. ನೀರನ್ನು ಮಿತವಾಗಿ ಬಳಸಬೇಕು ಏಕೆ? 


. ಮೃಗಾಲಯದಲ್ಲಿ ನಾವು ಪ್ರಾಣಿಗಳಿಗೆ. ಏಕೆ ತಿಂಡಿ ತಿನಿಸು ಕೊಡಬಾರದು? 


. ನೀನು ಇಷ್ಟಪಟ್ಟ ಒಂದು ಸೂಚನಾ ಫಲಕ ಯಾವುದು 7? ಏಕೆ? 


ಅ) ಕೆಳಗಿನ ಪದಗಳನ್ನು ಬಳಸಿಕೊಂಡು ಸ್ವಂತ ವಾಕ್ಯ ರಚಿಸು. 


ಈ) ವಿರುದ್ಧಾರ್ಥಕ ಪದಗಳನ್ನು ಬರೆ. 
೧. ಜಾಗರೂಕ ೫ 
. ಒಳಗೆ x 
. ಮುಂದೆ 2 


; ಹೊಡದು Xx 
ಉ 


ಸಾಮಾರ್ಥ್ಯಾಧಾರಿತ ಚಟುವಟಿಕೆ 


ಅ) ಚಿತ್ರಗಳನ್ನು ಗಮನಿಸಿ ಸೂಚನೆಗಳನ್ನು ಬರೆ. 


ಆ) ಭಿತ್ತಿಪತ್ರವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸು. 


ನೀಲಾವರ ಅನನ್ಯ”, ಚಿಣ್ಣರ ನಾಟಕ ಬಳಗ ಅರ್ಪಿಸುವ ಹಾಸ್ಯಭರಿತ ನಾಟಕ 
“ಗುಡುಗುಡು ಗುಮ್ಮಟ ದೇವರು” 
ಬನ್ನಿ ನೋಡಿ ಆನಂದಿಸಿ, ಪ್ರೋತ್ಸಾಹಿಸಿ. 
ದಿನಾಂಕ : ೧೦-೦೮-೨೦೧೪ 
ಸಮಯ : ಸಂಜೆ ಐದು ಗಂಟಿ ಸ್ಥಳ : ಪ್ರಾಥಮಿಕ ಶಾಲಾ ಮೈದಾನ, ಬ್ರಹ್ಮಾವರ 
-; ಸರ್ವರಿಗೂ ಉಚಿತ ಪ್ರವೇಶ :- 


. ಇದು ಯಾವುದರ ಭಿತ್ತಿ ಪತ್ತ? 


. ಯಾವ ನಾಟಕ ಬಳಗದವರು ನಾಟಕವನ್ನು ಆಡಿ ತೋರಿಸಲಿದ್ದಾರೆ? 
. ನಾಟಕದ ಹೆಸರೇನು? 


. ನಾಟಕ ಎಲ್ಲಿ ನಡೆಯುತ್ತದೆ? 


ಈ ಪಾಠದಲ್ಲಿ ಬರುವ ಬಹುವಚನ ಪದಗಳನ್ನು ಆರಿಸಿ ಬರೆ. 
೪, 
೫. 
ತ್ನ 


ಕೊಟ್ಟಿರುವ ವಾಕ್ಯಗಳನ್ನು ಶೀಘ್ರಗತಿಯಲ್ಲಿ ಹೇಳು ಹಾಗೂ ಗೆಳೆಯರಿಂದ ಹೇಳಿಸು. 
೧. ತರಿಕೆರೆ ಏರಿಮೇಲೆ ಮೂರು ಕರಿ ಕುರಿಮರಿ 


೨. ಅತಳ ವಿತಳ ಸುತಳ ರಸಾತಳ, ತಳಾತಳ, ಮಹಾತಳ ಪಾತಾಳ 
೩. ಕುದುರೆ ಓಡುತ್ತೆ ಕುಂಕುಮ ಚೆಲ್ಲುತ್ತೆ 
೪ ಅಂಬರದಲ್ಲಾಡೋ ಹುಡ್ಗ ಅವನ ಕಾಲಾಗ ಬೆಳ್ಳಿ ಕಡ್ಗ 


(ಇಂತಹ ವಾಕ್ಯಗಳನ್ನು ಸಂಗಹಿಸು) 
ಮಾದರಿಯಂತೆ ಬದಲಾಯಿಸು. 
ಮಾದರಿ - ಹಾರು : ಹಾರುತ್ತಾನೆ, ಹಾರುವನು, ಹಾರಿದನು 
ಮಾಡು 
ಊದು 
ಹಾಡು 


ಈ) ಮಾದರಿ ವಾಕ್ಯಗಳನ್ನು ಗಮನಿಸಿ ನೀಡಿರುವ ಶಬ್ದಗಳಿಗೆ ವಾಕ್ಯಗಳನ್ನು ಬರೆ. 
(ರಾಜು, ಮೃಗಾಲಯಕ್ಕೆ ಹೋಗು) 
ಮಾದರಿ : 
. ರಾಜು ಮೃಗಾಲಯಕ್ಕೆ ಹೋದನು 
. ರಾಜು ಮೃಗಾಲಯಕ್ಕೆ ಹೋಗುತ್ತಾನೆ 
. ರಾಜು ಮೃಗಾಲಯಕ್ಕೆ ಹೋಗುವನು 
ರಾಮ, ಹಣ್ಣು, ತಿನ್ನು 


ಭಾಷಾ ಚಟುವಟಿಕೆ 


ಆವರಣದಲ್ಲಿರುವ ಪದಗಳಿಂದ ಸೂಕ್ತ ಪದ; ಆಯ್ದು ವಾಕ್ಕ ಪೂರ್ಣಗೊಳಿಸು. 
. ಅನ್ನ ಮಾಡಲು ಬೇಕು. (ಅಕ್ಕಿ ಹಕ್ಕಿ) 
. ಗೋಡೆಗಳ ಮೇಲೆ ಗಳು ಲೊಚಗುಡುತ್ತಿರುತ್ತವೆ. (ಅಲ್ಲಿ, ಹಲ್ಲಿ) 
. ದನಗಳನ್ನು ಕಟ್ಟಲು ೬ __ ಬಳಸುತ್ತಾರೆ (ಅಗ್ಗ, ಹಗ್ಗ) 
. ಐದರ ನಂತರದ ಸಂಖ್ಯೆ- (ಆರು, ಹಾರು) 


ಕೆಳಗೆ ನೀಡಿರುವ ಅಕ್ಷರಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ಪದ 
ರಚಿಸು. 


ಉದಾ: ಲಮೃ ಯ ಗಾ: ಮೃಗಾಲಯ 
೧. ತ್ರತ್ತಿಭಿ ಪ 
ಕಸೂಫನಾಚಲ: 

. ಯ ವಶಾಲಲಾ 

. ತಿಸುತಿಂನಿಡಿ 


. ತರಿ ಹಾಸ 


ಇ) ಒಂದೇ ರೀತಿಯ ಚಿತ್ರಗಳಲ್ಲಿರುವ ಅಕ್ಷರಗಳನ್ನು ಗುರುತಿಸಿಕೊಂಡು ಮಾದರಿಯಂತೆ 
ಪದ ರಚಿಸು. 
ಮಾದರಿ : ಚಿಂಪಾಂಜಿ 


ಈ) “ಅ' ಅಕ್ಷರದಿಂದ ಆರಂಭವಾಗುವ ಪದಗಳನ್ನು ಬರೆ. 


ಮಾದರಿ : ಅಳತೆ 


. ಮಾದರಿಯಂತೆ ಕೂಡಿಸಿ ಬರೆ. 
ಮಾದರಿ : ಶಾಲೆ ೬ ಅನ್ನು ತ ಶಾಲೆಯನ್ನು 
. ಮನೆ + ಅನ್ನು 
, ಕಿಟಕಿ + ಅನ್ನು 
. ಚಾಪೆ + ಅನ್ನು 


ಸ ಪಸ" 2 ಅನ್ನು 


ಸಕ್ತಿ + ಅನ್ನು 


ಪಾಠ ಜಾತ್ರೆ 


ಸಾಮರ್ಥ್ಯ : ಸೂಚನೆಗಳನ್ನು ಅನುಸರಿಸಿ ವಿವರಣಾತ್ಮಕ ವಾಕ್ಯಗಳನ್ನು ಬರೆಯುವುದು. 
ಕೊಟ್ಟಿರುವ ಪದಗಳ ಆಧಾರದಿಂದ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸುವುದು. 


ಓದಿಗೆ ಮುನ್ನ : ನೀನು ಜಾತ್ರೆಯನ್ನು ನೋಡಿರುವಿಯಲ್ಲವೇ? ಅಲ್ಲಿ ಕಂಡ ದೃಶ್ಯಗಳನ್ನು, 
ಕೊಂಡ ತಿಂಡಿ-ತಿನಿಸು, ಆಟಿಕೆಗಳನ್ನು ನೆನಪಿಸಿಕೊ. ನಿನ್ನಂತೆ ಇತರರೂ ಜಾತ್ರೆಗೆ ಹೋಗಿರುತ್ತಾರೆ. 
ಅವರ ಜಾತ್ರೆಯ ಅನುಭವವನ್ನು ತಿಳಿ. 


ಊರ ಜಾತ್ರೆಯ ಸಂಭ್ರಮ. ರಥ ಬೀದಿಯು ತಳಿರು ತೋರಣ ಹಾಗೂ ಬಣ್ಣದ 
ಹೂಗಳ ಅಲಂಕಾರದಿಂದ ಕಂಗೊಳಿಸುತ್ತಿತ್ತು. ನೋಡಿದಲ್ಲೆಲ್ಲಾ ಜನ ಸಾಗರವೇ ನೆರೆದಿತ್ತು. 
ರಾಜು ಮತ್ತು ಕಮಲ ತಾತನ ಜೊತೆ ಜಾತ್ರೆಗೆ ಬಂದಿದ್ದರು. ಅವರ ಬಳಿ ಜಾತ್ರೆಯಲ್ಲಿ 
ಕೊಂಡಿದ್ದ ಆಟಿಕೆಗಳು ಹಾಗೂ ತಿನಿಸುಗಳು ಇದ್ದವು. ತಾತನ ಅಕ್ಕ ಪಕ್ಕ ನಿಂತು, ಭಕ್ತರು 
ರಥ ಎಳೆಯುವುದನ್ನು ನೋಡುತ್ತಿದ್ದರು. 


ಅಲ್ಲಿ ಕಂಕುಳಲ್ಲಿ ಜೋಳಿಗೆ ಹಾಕಿ, ಹಣೆಗೆ ವಿಭೂತಿ ಧರಿಸಿ, ಚಣಕು ಚಣಕು ಎಂದು 
ಬಡಿಯುತ್ತಾ ಹಾಡುತ್ತಿರುವ ಜನರನ್ನು ರಾಜು ಕಂಡನು. ಕುತೂಹಲದಿಂದ ತಾತ ತಾತ 
ಅವರು ಯಾರು? ಅವರು ಏನು ಮಾಡುತ್ತಿದ್ದಾರೆ? ಎಂದನು. ಅದಕ್ಕೆ ತಾತ ಓ! ಅವರಾ... 
ಕಂಸಾಳೆ ನೃತ್ಯದವರು. ಅವರು ಮಲೆಯ ಮಹದೇಶ್ವರನ ಭಕ್ತರಾದ ದೇವರಗುಡ್ಡರು. 
ನೋಡು, ಅವರು ತಟ್ಟುತ್ತಿರುವುದು ಕಂಚಿನ ತಾಳ. ಅದಕ್ಕೆ ಕಂಸಾಳೆ ಎಂದು ಹೆಸರು. 


ಅದರಲ್ಲಿ ಅಂಗೈ ಅಗಲ ಚಕ್ರಾಕಾರದ ಬಟ್ಟಲು ಮತ್ತು ಜಾಗಟೆಯಂತಿರುವ ಮಟ್ಟಸವಾದ 
ಮೇಲು ತಾಳ ಇದೆ. ಅವರು ಬಟ್ಟಲನ್ನು ಎಡಗೈಯ ಅಂಗೈ ಮೇಲೆ ಇರಿಸಿ ಬಲಗೈಯ 
ಮೇಲು ತಾಳದಿಂದ ತಟ್ಟುತ್ತಿದ್ದಾರೆ. ಇದರಿಂದ ಮಧುರ ನಾದ ಬರುತ್ತದೆ. ಅವರು 
ಮಹದೇಶ್ವರನನ್ನು ಕುರಿತು ಹಾಡುತ್ತಾ ಬಾಗಿ, ಬಳುಕಿ, ಕುಳಿತು, ನಿಂತು ಲಯವಾಗಿ 
ಕಂಸಾಳೆಯನ್ನು ತಟ್ಟುತ್ತಾ ನರ್ತಿಸುತ್ತಿದ್ದಾರೆ. `ಈಗ. ನೋಡು ಅವರು ಕಂಸಾಳೆಯನ್ನು 
ಬೀಸುತ್ತಾ ನೃತ್ಯ ಮಾಡುತ್ತಿದ್ದಾರೆ ಅಲ್ಲವೇ? ಇದಕ್ಕೆ ಬೀಸು ಕಂಸಾಳೆ ಎಂದು ಹೆಸರು. 
ಕಂಸಾಳೆ ನೃತ್ಯವನ್ನು ಈ ರೀತಿ ಜಾತ್ರೆ, ಕಲಾ ಮೇಳ, ಹಬ್ಬ, ಮೆರವಣಿಗೆ ಮುಂತಾದ 
ಸಂದರ್ಭಗಳಲ್ಲಿ ಮಾಡುತ್ತಾರೆ. ಮೈಸೂರು, ಮಂಡ್ಯ. ಬೆ೦ಗಳೂರು ಜಿಲ್ಲೆಗಳಲ್ಲಿ ಈ ಕಲೆ 
ಹೆಚ್ಚಾಗಿ ಕಂಡುಬರುತ್ತದೆ” ಎಂದರು. 


ಪಿ 


ಕಂಸಾಳೆಯವರು ಮುಂದೆ ಹೋಗುತ್ತಿದ್ದಂತೆ ಡಬ್‌ ಡಬ್‌ ಸದ್ದು ಮಾಡುತ್ತಾ 
ಬಂದ ತಂಡವನ್ನು ಕಮಲ ಕುತೂಹಲದಿಂದ ನೋಡಿದಳು. ಆ ತಂಡದ ಬಗ್ಗೆ ತಿಳಿಯಲು 
ಆಸೆಯಿಂದ "ತಾತ ಅವರು ಯಾರು?” ಎಂದು ಕೇಳಿದಳು. ಅದಕ್ಕೆ ತಾತ, "ಅವರು ಬೀರ 
ದೇವರ ಭಕ್ತರು. ಅವರು ಡೊಳ್ಳನ್ನು ಬಡಿಯುತ್ತಾ ನೃತ್ಯ ಮಾಡುತ್ತಿದ್ದಾರೆ. ಡೊಳ್ಳು ಎಂದರೆ 
ಅದು ಒಂದು ಚರ್ಮ ವಾದ್ಯ. ಅದರ ಭಾರವೂ ಹೆಚ್ಚು ಹಾಗೆಯೇ ನಾದವೂ ಹೆಚ್ಚು. 
ನೋಡು! ಅವರು ಕೋಲಿನಿಂದ ಡೊಳ್ಳನ್ನು ಬಾರಿಸುತ್ತಾ ಹೇಗೆ ಬೇರೆ ಬೇರೆ ಭಂಗಿಗಳಲ್ಲಿ 
ನೃತ್ಯ ಮಾಡುತ್ತಿದ್ದಾರೆ. ಈ ನೃತ್ಯವನ್ನು ಜಾತ್ರೆ, ಉತ್ಸವ, ಕಲಾ ಮೇಳ, ಹಬ್ಬ ಮುಂತಾದ 
ಸಂದರ್ಭಗಳಲ್ಲಿ ಮಾಡುತ್ತಾರೆ. ಉತ್ತರಕರ್ನಾಟಕ ಜಿಲ್ಲೆಗಳಲ್ಲಿ ಈ ಕಲೆ ಹೆಚ್ಚಾಗಿ ಕಂಡುಬರುತ್ತದೆ 
ಎಂದರು. 


ಅವರೆಲ್ಲ ಮೆರವಣಿಗೆಯ ಜೊತೆಯಲ್ಲೇ ಮುಂದೆ ಮುಂದೆ ಬರುತ್ತಿದ್ದಂತೆ ದೂರದಲ್ಲಿ 
ಬಯಲಾಟದ ದೃಶ್ಯ ಕಂಡಿತು. ಒಡನೆಯೇ ರಾಜು, “ತಾತ ಅದೇನದು ಅಲ್ಲಿ ಕಾಣುತ್ತಿರುವುದು? 
ನಾವು ಅಲ್ಲಿಗೆ ಹೋಗೋಣ” ಎಂದನು. ಅದಕ್ಕೆ ತಾತ, "ಅದು ಯಕ್ಷಗಾನ ಬಯಲಾಟ. 
ಬನ್ನಿ ನಾವೆಲ್ಲ ಅಲ್ಲಿಗೆ ಹೋಗೋಣ” ಎಂದು: ಜನರ. ನಡುವೆ ದಾರಿ ಮಾಡಿಕೊಂಡು 
ರಂಗಸ್ಥಳದ ಮುಂದೆ ಬಂದರು. 


ಮಕ್ಕಳೇ, ನಾನು ನಿಮಗೆ ಹಲವು ಪುರಾಣ ಕಥೆಗಳನ್ನು ಹೇಳಿದ್ದೆನಲ್ಲವೇ? ಅಂಥ 
ಪುರಾಣ ಕಥೆಗಳನ್ನು ವೇಷ, ಕುಣಿತ, ಮಾತು ಹಾಗೂ ಹಿಮ್ಮೇಳದೊಂದಿಗೆ ಆಡಿ ತೋರಿಸುವ 
ಕಲೆಯೇ ಯಕ್ಷಗಾನ ಬಯಲಾಟ. ಇದರಲ್ಲಿ ರಂಗಸ್ಥಳ, ಹಿಮ್ಮೇಳ, ಮುಮ್ಮೇಳ ಮತ್ತು 


ಚಚ 


ಪ್ರಸಂಗ ಮುಖ್ಯ. ಅಲ್ಲಿ ನೋಡಿ! ಬಣ್ಣದ ನಾಲ್ಕು ಕಂಬಗಳಿಂದ ಸಿಂಗರಿಸಿರುವ ಆ 
ಎತ್ತರವಾದ ಜಾಗವೇ ರಂಗಸ್ಥಳ. ರಂಗಸ್ಥಳದ ಹಿ೦ಭಾಗದಲ್ಲಿ ಬಿಳಿ ಅಂಗಿ, ಬಿಳಿ ಪಂಚೆ, 
ಕೆಂಪು ಮುಂಡಾಸು ಧರಿಸಿ ಕುಳಿತಿದ್ದಾರಲ್ಲ ಅವರೇ ಹಿಮ್ಮೇಳದವರು. ಜಾಗಟೆ ಹಿಡಿದು 
ದನಿಯೆತ್ತಿ ಹಾಡುತ್ತಿರುವವರೇ ಭಾಗವತರು. ಭಾಗವತ ಯಕ್ಷಗಾನ ಬಯಲಾಟದ ಸೂತ್ರಧಾರ. 
ಯಕ್ಷಗಾನದ ಮೂಲಕ ಹೇಳುವ ಕಥಾ ಭಾಗವೇ ಪ್ರಸಂಗ. ಪ್ರಸಂಗದಲ್ಲಿ ಬರುವ ಪಾತ್ರಗಳನ್ನು 
ವೇಷ ಹಾಕಿ ಅಭಿನಯಿಸುವವರೇ ಮುಮ್ಮೇಳದವರು. ಈ ಕಲೆ ಕರಾವಳಿ ಜಿಲ್ಲೆಗಳಾದ 
ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ” 
ಎಂದರು. 

ಅಷ್ಟರಲ್ಲಿ ಭಾಗವತರು ಸ್ತುತಿ ಹಾಡು ಆರಂಭಿಸಿದರು. ತಾತ "ಮಕ್ಕಳೇ! ನೋಡಿ 
ಪ್ರಸಂಗ ಆರಂಭವಾಯಿತು. ಈ ದಿನದ ಪ್ರಸಂಗ "ಶೀ ದೇವೀ ಮಹಾತ್ಮೆ' ಎಂದರು. 
ಎಲ್ಲರೂ ಪ್ರಸಂಗ ನೋಡುತ್ತ ಸಂತೋಷ ಪಟ್ಟರು 


ಬಯ 


ಒದಿ:ತಿಳಿ 


ಸಂಭ್ರಮ-ಸಂತೋಷ್ಯ ಕಂಗೊಳಿಸು-ಶೋಭಿಸು. ; ನೆರೆ-ಸೇರು ; ಜಾತ್ರೆ-ಉತ್ಪವ, ಪರಿಸೆ; 
ಕುತೂಹಲ-ತವಕ; ಕಂಸಾಳೆ-ಕಂಚಿನ ತಾಳ; ಸ೦ಭ್ರಮ-ಖುಷಿ, ಸಂತೋಷ; ಮಲೆ-ಬೆಟ್ಟ 
ಮಧುರ-ಇಂಪಾದ; ನಾದ-ಧ್ವನಿ; ತಂಡ-ಗುಂಪು; ರಥ-ತೇರು; ಭಂಗಿ-ನಿಲುವು; ಭಿನ್ನ-ಬೇರೆ; 
ಒಡನೆ-ತಕ್ಷಣ; ಪ್ರಚಲಿತ-ರೂಢಿಯಲ್ಲಿನ; ಪುರಾಣ-ಹಿಂದಿನ; ಶೈಲಿ-ರೀತಿ; ಸಿ೦ಗರಿಸು- 
ಅಲಂಕರಿಸು; ಮುಂಡಾಸು-ಪೇಟ; ಅಭಿನಯಿಸು-ನಟಿಸು; ದೇವರಗುಡ್ಡ-ದೇವರ ಭಕ್ತ. 


: ಓ೦ದು ಮಿಶ್ರ ಲೋಹ 
: ಹೆಗಲಿಗೆ ಹಾಕುವ ಬಟ್ಟೆಯ ಚೀಲ 


ಚರ್ಮದಿಂದ ಸಿದ್ಧಪಡಿಸಿರುವ ಡೋಲು/ತಬಲ, ಮೃದಂಗದಂತಹ 
ಸಂಗೀತ ಉಪಕರಣಗಳು 


: ಸಂಗೀತ , ನೃತ್ಯ , ಕಾವ್ಯಗಳಲ್ಲಿರುವ ಗತಿ 


ಪಠ್ಯಾಧಾರಿತ ಅಭ್ಯಾಸ 
ಅ) ಒಂದೊಂದು ವಾಕ್ಯದಲ್ಲಿ ಉತ್ತರಿಸು. 
೧. ರಥಬೀದಿ ಹೇಗೆ ಕಂಗೊಳಿಸುತ್ತಿತ್ತು? 
. ಕಂಸಾಳೆ ಎಂದರೇನು? 
. ದೇವರಗುಡ್ಡರು ಎಂದು ಯಾರನ್ನು ಕರೆಯುತ್ತಾರೆ? 


ಡೊಳ್ಳು ಎಂದರೇನು? 


. ಡೊಳ್ಳು ಕುಣಿತದವರು ಯಾರ ಭಕ್ತರು? 


ರಂಗಸ್ಥಳ ಎಂದರೇನು? 


. ಯಾರನ್ನು ಭಾಗವತರೆಂದು ಕರೆಯುತ್ತಾರೆ? 


ಆ) ಎರಡು-ಮೂರು ವಾಕ್ಯಗಳಲ್ಲಿ ಉತ್ತರಿಸು. 
೧. ಬೀಸು ಕಂಸಾಳೆ-ಎ೦ದರೇನು? 


೨. ಕಂಸಾಳೆಯವರು ಹಾಡುತ್ತಾ ಹೇಗೆ ನರ್ತಿಸುತ್ತಾರೆ? 


೩. ಡೊಳ್ಳು ಕುಣಿತವನ್ನು ಯಾವ ಸಂದರ್ಭದಲ್ಲಿ ಮಾಡುತ್ತಾರೆ? 


ಯಕ್ಷಗಾನ ಬಯಲಾಟ ಎಂದರೇನು? 
ಕ ಯಕ್ಷಗಾನ ಬಯಲಾಟದ ಮುಖ್ಯ ಅಂಗಗಳಾವುವು? 


ವಾಕ್ಯಗಳಲ್ಲಿ ಬಿಟ್ಟಿರುವ ಶಬ್ದಗಳನ್ನು ತುಂಬು. 
೧. ರಾಜು ಮತ್ತು ಕಮಲ ಜೊತೆ ಜಾತ್ರೆಗೆ ಹೋದರು. 
೨. ಜಾತ್ರೆಯಲ್ಲಿ ನೋಡಿದಲ್ಲೆಲ್ಲಾ ನೆರೆದಿತ್ತು. 
೩. ಯಕ್ಷಗಾನ ಬಯಲಾಟದ ಅಂದಿನ ಪ್ರಸಂಗ 
೪. ಜಾತ್ರೆಯಲ್ಲಿ ಭಕ್ತರು ಎಳೆಯುತ್ತಿದ್ದರು. 


ಈ) ಈ ಕಲೆಯ ಪ್ರಕಾರಗಳಿಗೆ ಅದು ಹೆಚ್ಚಾಗಿ ಕಂಡುಬರುವ ಜಿಲ್ಲೆಗಳನ್ನು ಹೊಂದಿಸಿ ಬರೆ. 


ಅ ಆ 
ಡೊಳ್ಳು ಕುಣಿತ ದಕ್ಷಿಣ ಕನ್ನಡ ಜಿಲ್ಲೆ 
ಕಂಸಾಳೆ ಬಾಗಲಕೋಟೆ 


ಯಕ್ಷಗಾನ ಬಯಲಾಟ ಮೈಸೂರು 


ಉ) ಈ ಮಾತುಗಳನ್ನು ಯಾರು, ಯಾರಿಗೆ ಹೇಳಿದರು ? ಬರೆ. 
೧. "ಇವರು ಮಲೆಯ ಮಹದೇಶ್ವರನ ಭಕ್ತರಾದ ದೇವರ ಗುಡ್ಡರು” 


೨. "ತಾತ ಅದೇನದು ಅಲ್ಲಿ ನಡೆಯುತ್ತಿರುವುದು” 


ಸಾಮರ್ಥ್ಯಾಧಾರಿತ ಅಭ್ಯಾಸ 


ಶಬ್ದಗಳನ್ನು ಬಳಸಿ ಅರ್ಥಪೂರ್ಣ ವಾಕ್ಯ ರಚಿಸು. 
೧. ಕುತೂಹಲ : 
೨. ಬಾರಿಸು 
೩. ಭಿನ್ನಭಿನ್ನ 
೪. ಅಭಿನಯ : 


ಆ) ಇಲ್ಲಿನ ಮೂರು ಮನೆಗಳಲ್ಲಿರುವ ಪದಗಳನ್ನು ಕ್ರಮವಾಗಿ ಬಳಸಿ ಅರ್ಥಪೂರ್ಣ 


ಅ) ಇಲ್ಲಿ ಕೊಟ್ಟಿರುವ ವಿವರವು)ನಡೆದುಹೋಗಿರುವ ಘಟನೆಯದ್ದಾಗಿದೆ. ಅಡಿಗೆರೆ ಎಳೆದಿರುವ 
ಪದಗಳನ್ನು ಮಾತ್ರ ಬದಲಿಸಿ ಮುಂದೆ ನಡೆಯಲಿರುವ ಘಟನೆಯಂತೆ ಬದಲಿಸಿ ಬರೆ. 


ರಾಜು ಓಟದ ಸ್ಪರ್ಧೆಯಲ್ಲಿ ಓಡಿದನು. ಸರ್ಧೆಯಲ್ಲಿ ಗೆದ್ದನು. ಅವನಿಗೆ ಬಹುಮಾನ 
ನೀಡಿದರು. 


ರಾಜು ಬಹುಮಾನ ಪಡೆದುಕೊಂಡನು. ಜನರು ಚಪ್ಪಾಳೆ ತಟ್ಟಿದರು. ರಾಜು 
ಸಂತೋಷದಿಂದ ನಕ್ಕನು. 


ಹಾರ ಥಟ್ಟನೆ ಹೇಳಿರಿ (ಪದ್ಯ) 


ಸಾಮರ್ಥ್ಯ : ಕಥನ ವಿವರಣೆ ಮತ್ತು ಒಗಟುಗಳನ್ನು ಆಲಿಸುವುದರ ಜೊತೆಗೆ ಅರ್ಥ 
ಮಾಡಿಕೊಳ್ಳುವುದು 


ಓದಿಗೆ ಮುನ್ನ 
ಒಂದು ಜೀವಿಯ ಬಗೆಗೆ ನೀನೇ ಪ್ರಯತ್ನಪೂರ್ವಕವಾಗಿ ಪರಿಚಯ ಮಾಡಿಕೊಂಡಿರಬಹುದು 
ಅಥವಾ ಇತರರು ಪರಿಚಯಿಸಿರಬಹುದು. ಜೀವಿಯು ತಾನೇ ಪರಿಚಯ ಮಾಡಿಕೊಂಡರೆ 
ಹೇಗಿರುತ್ತದೆ? ಈ ಕವನದ ಮೂಲಕ ತಿಳಿ. 


ಹಕ್ಕಿಯ ತೆರದಲಿ ನಭದಲಿ ಹಾರುವೆ 
ರೆಕ್ಕೆಗಳೆನಗಿಲ್ಲ, 

ಮರಿಗಳ ಹೆರುತಲಿ ಮೊಲೆಯನ್ನುಣಿಸುವೆ 
ಕಾಡಿನ ಮೃಗವಲ್ಲ 


ಕರಿಕರಿ ಬಣ್ಣದ ಕೊಡೆಯನು-ಬಿಡಿಸತ' KX 
ಅಲೆವೆನು ಇರುಳಲ್ಲಿ, 

ಎನ್ನಯ ಬಂಧುಗಳಲ್ಲರ ಕೂಡುತ 

ನಿದಿಪೆ ಹಗಲಲ್ಲಿ. 


ವೃಕ್ಷಗಳಲ್ಲಿ ತಲೆಕೆಳಗಿರಿಸುತ 
ತೊಟ್ಟಿಲ ತೂಗುವೆನು, 
ತೋಟಗಳಲ್ಲಿ ಬೇಟೆಯನಾಡುತ 
ಹಣ್ಗಳನುಣ್ಣುವೆನು 


“ಬಾವಿ'ಯ ಆದಿಲಿ “ಭವನ'ದ ನಡುವಲಿ 
"ಬೇಲಿ'ಯ ಕೊನೆಯಲ್ಲಿ, 
ಎನ್ನದೆ ಹೆಸರಿದೆ ಥಟ್ಟನೆ ಪೇಳಿರಿ 
ಮೂರಕ್ಷರಗಳಲಿ. 

-ಮುಂಡಾಜೆ ರಾಮಚಂದ್ರ ಭಟ್ಟ 


ನಭ-ಆಕಾಶ; ಅಲೆದಾಡು-ಸುತ್ತಾಡು, ತಿರುಗಾಡು; ತೆರ-ರೀತಿ; ಮೊಗ-ಮುಖ; 
ಭವನ-ದೊಡ್ಡಮನೆ; ಕರಿ-ಕಪ್ಪು ಪರಿ-ರೀತಿ; ಮೃಗ-ಪ್ರಾಣಿ; ವೃಕ್ಷ-ಮರ; ಪೇಳು-ಹೇಳು 


. ಒಂದು ಪದ/ವಾಕ್ಯದಲ್ಲಿ ಉತ್ತರಿಸು. 
೧. ಹಕ್ಕಿಯ ಹಾಗೆ ಆಕಾಶದಲ್ಲಿ ಹಾರಾಡುವ ಜೀವಿ ಯಾವುದು? 
. ಬಾವಲಿಯು ಯಾವಾಗ ನಿದಿಸುತ್ತದೆ? 
. ಈ ಕವನದಲ್ಲಿ ತನ್ನಲ್ಲಿ ಏನಿಲ್ಲ ಎಂದು ಬಾವಲಿ ಹೇಳಿದೆ? 


. ಬಾವಲಿಯು ಯಾವ ಸಮಯದಲ್ಲಿ ಅಲೆಯುತ್ತದೆ? 


. ಬಾವಲಿಯು ಏನನ್ನು ಉಣ್ಣುತ್ತದೆ? 


. ಎರಡು, ಮೂರು ವಾಕ್ಯಗಳಲ್ಲಿ ಉತ್ತರಿಸು. 
೧. ಬಾವಲಿಯ ರೂಪವನ್ನು ನಿನ್ನದೇ ಆದ ಮಾತಿನಲ್ಲಿ ಬರೆ. 


೨. "ಬಾವಲಿ ಎಂಬುದಕ್ಕೆ ದ್‌ ಪದ್ಯದಲ್ಲಿ ಬರುವ ಒಗಟು ಯಾವುದು) 


೩. ಪ್ರಾಣಿಗಳಿಗಿಂತ ಬಾವಲಿಯು ಭಿನ್ನ ಹೇಗೆ? 


೪. ತನ್ನಲ್ಲಿ ಏನೇನಿದೆ ಎಂದು ಬಾವಲಿಯು ಹೇಳಿದೆ? 


೫. ಬಾವಲಿಯು ನಿದ್ರಿಸುವ ಬಗೆ ಹೇಗೆ? 


ಇ. ಸಮಾನಾರ್ಥಕ ಪದಗಳನ್ನು ಬರೆ. 
೧. ನಭ - 
೨. ಭವನ - 
೩ 


ಮೊಗ - 
ಈ. ಈ ಪದ್ಯವನ್ನು ಪೂರ್ಣಗೊಳಿಸು. 
ವೃಕ್ಷಗಳಲ್ಲಿ 
ತೂಗುವೆನು. 
ತೋಟಗಳಲ್ಲಿ 
ಹಣ್ಗಳನುಣ್ಣುವೆನು. 


ಸಾಮರ್ಥ್ಯಾಧಾರಿತ ಚಟುವಟಿಕೆ 


ಅ. ಈ ಒಗಟುಗಳನ್ನು ಬಿಡಿಸಿ ಸರಿ ಉತ್ತರವನ್ನು ಆವರಣದಿಂದ ಆರಿಸಿ ಬರೆ. 
[ನಾಲಗೆ, ಮೀನು, ಕಮಲ] 


೧. ನೀರಲ್ಲೇ ಹುಟ್ಟುತ್ತದೆ. 


ನೀರಲ್ಲೇ ಬೆಳೆಯುತ್ತದೆ. _ [| 


ನೀರಲ್ಲೇ ಸಾಯುತ್ತದೆ. 


. "ನಾಡಿನ'ಲ್ಲಿ ಮೊದಲಿರುವೆ 
ಜಾ ಬಾಜ ಇ 
“ಕೊಡುಗೆ'ಯಲ್ಲಿ ಕಡೆಗಿರುವೆ 
ನುಡಿ ನಾ ಯಾರೆಂದು9 

. ನೀರಿನಲ್ಲಿದ್ದರೆ ಗಿಲಿಗಿಲಿ 
ಅಕ ಟಾ ಜಾ 
ಕಡಲ ಕಾಗೆಗೆ ನಾ ಮಿರಿಮಿರಿ 

. ಈ ಕೆಳಗಿನ ಒಗಟುಗಳಿಗೆ ಉತ್ತರ ಬರೆ. 
೧. ಅಜ್ಜನ ದುಡ್ಡು ಎಣಿಸೋಕಾಗಲ್ಲ, ಅಜ್ಜಿಯ ಸೀರೆ ಮಡಿಸಕ್ಕಾಗಲ್ಲ. 


ತ್ರ ಚಿನ್ನದ ಹಕ್ಕಿ ಬಾಲದಿಂದ ನೀರು ಕುಡಿಯುತ್ತದೆ. 
೩. ಕಟ್ಟಿ ಇಲ್ಲದ ಕೆರೆಯಲ್ಲಿ ತಟ್ಟೆ ತೇಲಿಕೊಂಡು ಬರುತ್ತೆ. 


ಭಾಷಾ ಚಟುವಟಿಕೆ 


ಕೊಟ್ಟಿರುವ ಜೋಡಿ ಅಕ್ಬರ/ಪದಗಳನ್ನು ಸ್ಪಷ್ಟವಾಗಿ ಉಚ್ಚಾರ ಮಾಡು ಧ್ವನಿ ಹಾಗೂ 
ಅರ್ಥ ವ್ಯತ್ಯಾಸವನ್ನು ತಿಳಿ, 


ಅ-ಹ = ಅಕ್ಕಿ - ಹಕ್ಕಿ 
ಆ-ಹಾ = ಆದಿ -ಹಾದಿ 
- = ಅನ್ನ - ಅಣ್ಣ 
ಅಲೆ - ಅಳೆ 
ಒಡೆ - ವಡೆ 
ದನ - ಧನ 
ಬಾನು - ಭಾನು 


ಆ. ಸುಳಿವನ್ನು ಬಳಸಿಕೊಂಡು ಪದಬಂಧವನ್ನು ಪೂರ್ಣಗೊಳಿಸು. 


ಎಡದಿಂದ ಬಲ ಮೇಲಿನಿಂದ ಕೆಳಗೆ 


. ಬಾವಲಿಯು ಪಕ್ಷಿಯಂತೆ ಅಲ್ಲಿ ೧. ಮೊದಲು ಎಂಬುದಕ್ಕೆ ಹೀಗೂ 
ಹಾರುತ್ತದೇ(೩) ಹೇಳುವರು(೨) 


೩. ಬಾವಲಿಯ ಆಹಾರ (೨) ೨./ಇದು ನೋಡಲು ಬಳಸುವ ಅಂಗ (೨) 


೪, ಇದು ಮುಖ ಎನ್ನುವುದಕ್ಕೆ ೪. ಹೂ ಮೊದಲು ಈ ರೂಪದಲ್ಲಿರುತ್ತದೆ (೨) 
ಸಮಾನಾರ್ಥಕ ಪದ (೨) 


೫. ಹೆಚ್ಚು ಮರಗಳಿರುವ ಪ್ರದೇಶ (೨) ೫. ನಡೆಯಲು ಬೇಕಾದ ದೇಹದ ಭಾಗ (೨) 


. ಬಾವಲಿಯು ಈ ಸಮಯದಲಿ ೬. ಬಾವಲಿ ಮರಿಗಳಿಗೆ ಇದನ್ನು ಕುಡಿಸುತ್ತದೆ 
ನಿದ್ರಿಸುತ್ತದೆ (೨) 


ಹಾ ೧೫ ಹೊಯ್ದಳ 


ಸಾಮರ್ಥ್ಯ: ಅಪರಿಚಿತ ಸನ್ನಿವೇಶದಲ್ಲಿನ ಸಂಭಾಷಣೆ ಮತ್ತು ಸಂವಾದಗಳನ್ನು ಅರ್ಥ 
ಮಾಡಿಕೊಳ್ಳುವುದು 


ಓದಿಗೆ ಮುನ್ನ : ಪ್ರತಿಯೊಂದು ಪ್ರವಾಸಿ ತಾಣವೂ ತನ್ನದೇ ಆದ ವೈಶಿಷ್ಟ್ಯ ಹಾಗೂ ಇತಿಹಾಸವನ್ನು 
ಹೊಂದಿದೆ. ಆ ದೃಷ್ಟಿಯಲ್ಲಿ ಬೇಲೂರಿನ ವೈಶಿಷ್ಟ್ಯವನ್ನು ಈ ಪಾಠದ ಮೂಲಕ ತಿಳಿ. 


pl AD AY See EEA ss 

aT] TESTE ey TEEN 

eX 1] AE MAKI A ETAL ೯ k 
ತ್ತ ಷ್‌ Pe 


FS 
ಹ್ಮ್‌ -' NY ಕ್‌ 
\ [al / 0001 
(ಶಾಲಾ ಮಕ್ಕಳು ಪ್ರವಾಸಕ್ಕೆ ಹೊರಟರು. ಬಸ್ತು ಬೇಲೂರನ್ನು ಸಮೀಪಿಸುತ್ತಿತ್ತು) 
| ವರುಣ : ಗುರುಗಳೇ, ಅಲ್ಲಿ ಕಾಣಿಸುತ್ತಿರುವ ಊರು ಯಾವುದು) 
1 ಶಿಕ್ಷಕ : ಅದು ಬೇಲೂರು. 
ರಮಾ : ಅಲ್ಲಿರುವ ದೇವಾಲಯ ಯಾವುದು ಗುರುಗಳೇ? 
ಶಿಕ್ಷಕ : ಅದು ಚೆನ್ನಕೇಶವ ದೇವಾಲಯ. 


(ಅಷ್ಟರಲ್ಲಿ ಬಸ್ತು ದೇವಾಲಯವನ್ನು ತಲುಪಿತು. ಬಸ್ಸಿನಿಂದಿಳಿದ ಮಕ್ಕಳು ಪ್ರಾಂಗಣವನ್ನು 
ಪ್ರವೇಶಿಸುತ್ತಿದ್ದಂತೆಯೇ, ಅಲ್ಲಿನ ಶಿಲ್ಪಕಲೆಯನ್ನು ನೋಡಿ ಅಚ್ಚರಿಗೊ೦ಡರು.) 


ಏ, ನೋಡ್ರೋ, ಈ ದೇವಾಲಯ ಎಷ್ಟು ದೊಡ್ಡದಾಗಿದೆ! ಪೂರ್ಣ ಕಲ್ಲಿನಿಂದಲೇ 
ಮಾಡಿದ್ದಾ ಥಃ 


ಹೌದು ಶಂಕರ, ನೀನು ಹೇಳಿದ್ದು-ಸರಿ.' ಇಲ್ಲಿನ ಶಿಲ್ಲಕಲೆಯು ನೋಡಲು 


ತುಂಬಾ ಮೋಹಕವಾಗಿದೆ. ಬನ್ನಿ ಹತ್ತಿರ ಹೋಗಿ ಅವುಗಳ ಬಗ್ಗೆ ತಿಳಿಯೋಣ. 


ಆಯ್ತು ಗುರುಗಳೇ 
(ಶಿಕ್ಷಕರು ಹಾಗೂ ವಿದಾ ಿರ್ಥಿಗಳು ದೇವಾಲಯದತ್ತ ನಡೆದರು) 


ಇಲ್ಲಿ ನೋಡಿ ಮಕ್ಕಳೇ, ನಾಲ್ಕು ಅಡಿ ಎತ್ತರದ ನಕ್ಷತ್ರಾಕಾರದ ಜಗಲಿಯ 
ಮೇಲೆ ಈ ದೇವಾಲಯವು ನಿರ್ಮಾಣವಾಗಿದೆ. 


ಈ ದೇವಾಲಯದ ಸುತ್ತಲಿನ ಮೂಲೆ ಮೂಲೆಗಳಲ್ಲಿ ತೊಲೆಗಳಿಗೆ 
ಅಂಟಿಕೊಂಡಿರುವಂತಹ ಮದನಿಕಾ ವಿಗ್ರಹಗಳು ತಮ್ಮ ಅಪೂರ್ವ 
ಸೌಂದರ್ಯದಿಂದ ನಯನ ಮನೋಹರವಾಗಿವೆ. ಇವು ಆಗಿನ ಕಾಲದ 
ಶಿಲ್ಪಿಗಳ ಕಲಾ ಚಾತುರ್ಯಕ್ಕೆ ನಿದರ್ಶನವಾಗಿದೆ. 


ಮಕ್ಕಳೇ, ಬನ್ನಿ. ದೇವಾಲಯದ ಹೊರಗಡೆಯ ಸುತ್ತಲೂ ಇರುವ ಚಿತ್ರ 
ಪಟ್ಟಿಕೆಗಳನ್ನು ಹಾಗೂ ಕೆತ್ತನೆಗಳನ್ನು ನೋಡುವಾ. ಅವು ಹಲವು ಪೌರಾಣಿಕ 
ಘಟನೆಗಳನ್ನು ಹೇಳುತ್ತವೆ. 

(ಮಕ್ಕಳು ಪ ಪ್ರತಿಯೊಂದನ್ನು. ಆಸಕ್ಷಿಯಿಂದ ವೀಕ್ಷಿಸುತ್ತ ಮುಂದೆ ನಡೆದರು) 


ಸರ್‌, ಅಲ್ಲಿ ನೋಡಿ, ಆ ಶಿಲ್ಪದಲ್ಲಿ ಒಬ್ಬ ಹುಡುಗ ಹುಲಿಯ ಬಾಯಿಗೆ 
ತಿವಿಯುತ್ತಿದ್ದಾನಲ್ಲಾ? 

ಅದು ಸಳನು ಹುಲಿಯೊಡನೆ ಹೋರಾಡಿದ ಘಟನೆಯ ಶಿಲ್ಪ 

ಅಬ್ಬಾ! ಇದು ನಿಜವಾಗಿಯೂ ನಡೆದದ್ದೇ? ಮೇಡಂ. 


ಹೌದು. ಇದರ ಬಗ್ಗೆ ತಿಳಿಯಲು ನಿಮಗೆ ತುಂಬಾ ಕುತೂಹಲ 
ವಾಗುತ್ತದೆಯಲ್ಲವೇ? ನಾನಿದರ ಬಗ್ಗೆ ತಿಳಿಸುತ್ತೇನೆ. 


ಬನ್ನಿ ಎಲ್ಲರೂ ಅಲ್ಲಿ ನೆರಳಿನಲ್ಲಿ ಕುಳಿತುಕೊಳ್ಳುವಾ. 


(ಮಕ್ಕಳು ಸಂತೋಷದಿಂದ ಒಪ್ಪಿಗೆ ಸೂಚಿಸಿದರು. ಶಿಕ್ಷಕರು "ಹೊಯ್ದಳ ಲಾಂಛನ' ದ 
ಬಗ್ಗೆ ವಿವರಿಸಿದರು) 


ಶಿಕ್ಷಕ 
ಉೈ 


ಮೂಡಿಗೆರೆ ತಾಲೂಕಿನ "ಅಂಗಡಿ' ಎಂಬ ಹಳ್ಳಿಗೆ ಹೊಂದಿಕೊಂಡಂತೆ ಒಂದು 
ದೊಡ್ಡ ಅಡವಿ ಇತ್ತು, ಅಲ್ಲಿದ್ದ ವಾಸಂತಿ ದೇವಿಯ ಗುಡಿಯಲ್ಲಿ ಜೈನ ಗುರು 
ಒಬ್ಬರು ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದರು. 


ಅಬ್ಬಾ! ಅಷ್ಟು ದೊಡ್ಡ ಕಾಡಿನಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದರೇ? 


ಹೌದು. ಒಂದು ದಿನ ಗುರುಗಳು ಪಾಠ ಮಾಡುತ್ತಿರುವಾಗ ಒಂದು ಹೆಬ್ಬುಲಿಯು 
ಆರ್ಭಟಿಸುತ್ತಾ ಅಲ್ಲಿಗೆ ಬಂತು. ಗುಡಿಯೊಳಗಿದ್ದ ಶಿಷ್ಯರು ಹೌಹಾರಿದರು. 
ಹೆದರಿ ಹೊರಗೋಡಿದರು. 


ಶಿಷ್ಠರಲ್ಲಿ ಒಬ್ಬನಾದ ಸಳನು ಗುರುಗಳ ರಕ್ಷಣೆಗೆ ನಿಂತನು. ಗುರುಗಳು ಅವನ 
ಕೈಗೆ ಒಂದು ಕಬ್ಬಿಣದ ಸಲಾಕೆಯನ್ನು ಕೊಟ್ಟು “ಹೊಯ್‌ ಸಳ' “ಹೊಯ್‌ 
ಸಳ' ಎಂದು ಕೂಗಿ ಹೇಳಿದರು. ಕಲಿಯೂ, ಬಲಶಾಲಿಯೂ ಆದ ಸಳನು 
ಸ್ವಲ್ಪವೂ ಹೆದರದೆ ಸಲಾಕೆಯಿಂದ ಹುಲಿಯನ್ನು ಮಣಿಸಿದನು. ನಂತರ ಆ 
ಸಲಾಕೆಯನ್ನು ಹುಲಿಯ ಬಾಯಲ್ಲಿ ತೂರಿಸಿ ಅದನ್ನು ಕೊಂದು ಹಾಕಿದನು. 
ಅಬ್ಬಾ! ಸಳನು ಎಷ್ಟು ಧೈರ್ಯಶಾಲಿ ಅಲ್ಲವೇ ಟೀಚರ್‌? 

ಹೌದು, ಸಳನು ಹುಲಿಯನ್ನು ಮಣಿಸಿದ ಸುದ್ದಿ ಗ್ರಾಮದಲ್ಲೆಲ್ಲಾ ಹರಡಿತು. 
ಜನರು ಗುಂಪಾಗಿ ಬಂದು “ಭಲೇ ಸಳ, "ಒಳ್ಳೆಯ ಕೆಲಸ ಮಾಡಿದೆ” 
ಎಂದು ಹೊಗಳಿದರು. 


ಆಮೇಲೆ ಏನಾಯ್ತು ಗುರುಗಳೇ? 


ಆಗ ಗುರುಗಳು “ಈ ವೀರನನ್ನು ನೀವು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ. 
ಇವನು ನಿಮ್ಮೆಲ್ಲರನ್ನೂ ಕಾಪಾಡುವನು” ಎಂದರು. ಜನರು ಸಂತೋಷದಿಂದ 
ಇಂದಿನಿಂದ “ಈತನೇ ನಮಗೆ ದೊರೆ” ಎಂದು ಹೇಳಿ ಜಯಕಾರ ಮಾಡಿದರು. 


: ಮುಂದೆ ಸಳನ ದೊರೆತನದಲ್ಲಿ ರಾಜ್ಯ ಸ್ಥಾಪನೆಯಾಯಿತು. ಅವನು ಹುಲಿಯನ್ನು 
ಮಣಿಸಿದ ಘಟನೆಯೇ ಆ ವಂಶದ ಲಾ೦ಛನವಾಯಿತು ಹಾಗೂ ಗುರುಗಳು 
ಹೇಳಿದ 'ಹೊಯಳ' ಎಂಬ ನುಡಿಯಿ೦ದಲೇ ಅವನ ವಂಶವು ಪ್ರಸಿದ್ಧವಾಯಿತು. 


: ಗುರುಗಳೇ, ಆ ಲಾಂಛನ ಇಲ್ಲಿ ಏಕೆ ಇದೆ? 


: ಏಕೆಂದರೆ ಈ ದೇವಾಲಯವು ಇವನ ವಂಶದವನೇ ಆದ ವಿಷ್ಣುವರ್ಧನನಿಂದ 
ನಿರ್ಮಾಣವಾಯಿತು. ಆದ್ದರಿಂದ ಆ ವಂಶದ ಲಾಂಛನವನ್ನು ಇಲ್ಲಿ ಕೆತ್ತಲಾಗಿದೆ. 
ಇವನಲ್ಲದೆ ಈ ವಂಶದ ಅನೇಕ ರಾಜರು ಕಲೆ-ಸಾಹಿತ್ಯಕ್ಕಾಗಿ ಗಣನೀಯ 
ಸೇವೆ ಸಲ್ಲಿಸಿದರು. ಹಲವು ಸುಂದರ ದೇವಾಲಯಗಳ ನಿರ್ಮಾಣಕ್ಕೆ 
ಕಾರಣರಾದರು. ಇವರಿಂದ ನಿರ್ಮಾಣಗೊಂಡ ಬೇಲೂರು, ಹಳೇಬೀಡು 
ಹಾಗೂ ಸೋಮನಾಥಪುರ ದೇವಾಲಯಗಳು ಪ್ರಸಿದ್ಧವಾದವು. 


: ಬನ್ನಿ ಮಕ್ಕಳೇ, ಈಗ ಎಲ್ಲರೂ ದೇವಾಲಯದ ಒಳಗೆ ಹೋಗೋಣ. 
ಇದರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ತಿಳಿಯೋಣ 
(ಎಲ್ಲರೂ ದೇವಾಲಯದ ಒಳಗೆ ನಡೆದರು) 


ಪ್ರಾಂಗಣ - ಅಂಗಣ ; ನಿರ್ಮಾಣ - ಸೃಷ್ಟಿ ರಚನೆ ; ಅಪೂರ್ವ - ವಿಶೇಷ, 
ಹಿಂದಿಲ್ಲದ; ನಯನ - ಕಣ್ಣು; ಮನೋಹರ - ಆಕರ್ಷಣೀಯ, ಬಹುಸುಂದರವಾದ, 
ಲಾಂಛನ - ಗುರುತು, ಮುದ್ರೆ, ಚಿಹ್ನೆ ; ಆರ್ಭಟಿಸು - ಗಟ್ಟಿಯಾಗಿ ಕೂಗು, 
ಅಬ್ಬರಿಸು ; ಹೌಹಾರು - ಬೆಚ್ಚಿಬೀಳು ; ದೊರೆ - ರಾಜ, ಅರಸ ; ಪ್ರಸಿದ್ದ - ಕೀರ್ತಿ, 
ಖ್ಯಾತ ; ತೊಲೆ - ಮರದ ದಿಮ್ಮಿ; ಹೊಯ್‌ - ಹೊಡೆ ; ಮಣಿಸು - ಸೋಲಿಸು. 


ಮೋಹಕ - ಮನಸ್ಸನ್ನು ಸೆರೆಹಿಡಿಯುವ 
ಮದನಿಕಾ ವಿಗ್ರಹಗಳು - ಶಿಲಾ ಕಂಬಗಳಲ್ಲಿ ಜೋಡಿಸಿರುವ ಸ್ಕೀ ಶಿಲ್ಪಗಳು 
ಚಿತ್ರ ಪಟ್ಟಿಕೆ - ಪಟ್ಟಕೆಯ ರೂಪದಲ್ಲಿ ಜೋಡಿಸಿರುವ ಶಿಲ್ಪಗಳು 


ಪಠ್ಯಾಧಾರಿತ ಅಭ್ಯಾಸ 


. ಒಂದೊಂದು ಪದ/ವಾಕ್ಕದಲ್ಲಿ ಉತ್ತರಿಸು. 


೧. ಬೇಲೂರಿನಲ್ಲಿರುವ ದೇವಾಲಯ ಯಾವುದು?) 
. “ಅಂಗಡಿ” ಎಂಬ ಹಳ್ಳಿ ಎಲ್ಲಿದೆ? 
. ಹುಲಿಯ ಬಾಯಿಗೆ ಸಲಾಕೆಯಿಂದ"ತಿವಿದ' ಬಾಲಕ ಯಾರು? 
. ಹೊಯ್ದಳ ಲಾಂಛನವು ಯಾವ ಘಟನೆಯನ್ನು ತಿಳಿಸುತ್ತದೆ? 
. ಸಳನಿಗೆ "ಹೋಯ್‌ ಸಳ್‌ ಎ೦ದು ಯಾರು ಹೇಳಿದರು? 


ಚೆನ್ನ ಕೇಶವ ದೇವಾಲಯವನ್ನು ಯಾರು ಕಟ್ಟಿಸಿದರು? 


ಆ. ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸು. 
೧. ಸಳನ ಮನೆತನಕ್ಕೆ ಹೊಯ್ಸಳ ಎಂಬ ಹೆಸರು ಹೇಗೆ ಬಂತು? 


ಈ ಹನರು ಸಳನನ್ನು ತಮ್ಮ ದೊರೆ ಎಂದು ಒಪ್ಪಲು ಕಾರಣವೇನು? 


೩. ಹೊಯ್ದಳರಿಂದ ನಿರ್ಮಾಣಗೊಂಡ ಪ್ರಸಿದ್ಧ ದೇವಾಲಯಗಳು ಯಾವುವು? 


. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಬರೆ 
೧. “ಗುರುಗಳೇ, ಅಲ್ಲಿ ಕಾಣುತ್ತಿರುವ ಊರು ಯಾವುದು?” 


. “ಈ ವೀರನನ್ನು ನೀವು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ” 


. “ಭಲೇ ಸಳ | ಒಳ್ಳೆಯ ಕೆಲಸ ಮಾಡಿದೆ” 
ಈ. ಕೊಟ್ಟಿರುವ ವಾಕ್ಯಗಳನ್ನು ಸರಿಪಡಿಸಿ ಬರೆ. 
೧. ಈ ದೇವಾಲಯವು ನಿರ್ಮಾಣವಾಗಿದೆ ನಕ್ಷತ್ರಾಕಾರದ ಜಗಲಿಯ ಮೇಲೆ 
೨. ರಕ್ಷಣೆಗೆ ನಿಂತನು ಗುರುಗಳ ಸಳನು 


೩. ಹುಲಿಯನ್ನು ಕೊಂದ ಸುದ್ದಿ ಸಳನು ಹರಡಿತು ಗ್ರಾಮದಲ್ಲೆಲ್ಲಾ 


ಉ. ಈ ವಾಕ್ಯಗಳು ಸರಿ ಇದ್ದರೆ (/) ಎಂದೂ, ತಪ್ಪಿದ್ದರೆ ತಪ್ಪು (೬) ಎಂದೂ ಗುರುತಿಸಿ ಬರೆ. 
. ಸಳನು ಹುಲಿಯನ್ನು ಕಂಡು ಹೆದರಿದನು (. ) 


. ವಾಸಂತಿ ದೇವಿಯ ಗುಡಿಯಲ್ಲಿ ಜೈನ ಗುರು ಒಬ್ಬರು ಮಕ್ಕಳಿಗೆ 
ಪಾಠ ಹೇಳಿಕೊಡುತ್ತಿದ್ದರು. 


. ಬೇಲೂರಿನಲ್ಲಿರುವುದು ಚೆನ್ನಕೇಶವ ದೇವಾಲಯ. 
. ಗುರುಗಳು ಹುಲಿಯನ್ನು ಕೊಂದರು 


ಸಾಮಾರ್ಥ್ಯಾಧಾರಿತ ಅಭ್ಯಾಸ 


ಪಠ್ಯವನ್ನು ಓದಿ ಸಂಭಾಷಣೆಗಳನ್ನು ಅರ್ಥಮಾಡಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸು. 

೧. ಬಸ್ಸಿನಲ್ಲಿ ನಡೆದ ಸಂಭಾಷಣೆಯಲ್ಲಿ ಭಾಗವಹಿಸಿದವರು ಯಾರು ಯಾರು? 
೨. ದೇವಾಲಯದ ಪ್ರಾಂಗಣದಲ್ಲಿ ಯಾವ ವಿಷಯದ ಬಗ್ಗೆ ಮಾತುಕತೆ ನಡೆಯಿತು? 
೩. ಹೊಯಳ ಲಾಂಛನದ ಬಗ್ಗೆ ವಿವರಣೆ, ನೀಡಿದವರು ಯಾರು? 


ಭಾಷಾ ಚಟುವಟಿಕೆ 


. ಮಾದರಿಯಂತೆ ಕೂಡಿಸಿ ಬರೆ. 
ಮಾದರಿ: ಹಣ -*. ವಂತ ಹಣವಂತ 

ಧೈರ್ಯ + ವಂತ 

ಬುದ್ಧಿ + ವಂತ 

ಗುಣ ೪+ ವಂತ 

ಶೀಲ + ವಂತ 

ಛಲ +೬ ವಂತ 


ಅ. ಕೊಟ್ಟಿರುವ ವಾಕ್ಯಗಳಿಗೆ ಸೂಕ್ತ ಲೇಖನ ಚಿಹ್ನೆಗಳನ್ನು ಹಾಕು. 
೧. ಆಹಾ ಈ ಜಲಪಾತವು ಎಷ್ಟು ಅದ್ಭುತವಾಗಿದೆ. 
೨. ಗುರುಗಳೇ ರಸ್ತೆ ಅಪಘಾತಗಳನ್ನು ತಪ್ಪಿಸಲು ಸಾಧ್ಯವಿಲ್ಲವೇ. 
೩. ಮಾವಿನ ತೋಪಿಗೆ ರಂಗ ರವಿ ರಾಜು ಹಾಗೂ ರಾಮ ಹೋದರು. 


ಓದುವ ಮುನ್ನ : ನೀನು ಪೆನ್ನು, ಬೆಂಚು, ಪುಸ್ತಕ, ಮಿಠಾಯಿ ಇತ್ಯಾದಿ ವಸ್ತುಗಳ ಬಗ್ಗೆ 
ತಿಳಿದಿರುವೆ. ಅವುಗಳಲ್ಲಿ ನಿನಗಿಷ್ಟವಾದ ಯಾವುದಾದರು ಒಂದು ವಸ್ತುವಿನ ಬಗ್ಗೆ ನಿನ್ನ 
ಮಾತುಗಳಲ್ಲಿ ಹೇಳು. 


ಮಣ ಬಣ ನೀಲಿ ಕಣ್ಣ 

ಣ ಣ ಣ 
ಸಣ್ಣ ಜೀವಿ ನಾನು 
ಸಂಜೆ ಹೊತ್ತು ಕೆರೆಯ ಸುತ್ತ 
ನೋಡಿರುವೆಯಾ ನೀನು? 


ಬೇಸಿಗೆಯಲಿ ನೆಲದ ಒಳಗೆ 
ವಾಸವಿರುವೆನು 

ಸುಡುವ ಬಿಸಿಲ ಕಾಲದಲ್ಲಿ 
ಅಡಗಿ ಬಿಡುವೆನು 


ಬಿತ್ತಿ ಬೆಳೆವ ಹಳ್ಳಿ ರೈತ 
ನನ್ನ ಗೆಳೆಯನು 

ನನ್ನ ಕೊರಳ ಹಾಡಿಗಾಗಿ 
ಕಾಯುತಿರುವನು 


ತು೦ಟ ಹುಡುಗ ನನ್ನ ಕಂಡು 
ಕಲ್ಲು ಎಸೆವನು 

ಅವನು ಬರಲು ಮಾರು ದೂರ 
ಜಿಗಿದು ಬಿಡುವೆನು 


ಅದೋ ನೋಡು ಕೇರೆರಾಯ 
ಬರುತಲಿರುವನು 

ಆದ್ದರಿಂದ ಈಗ ಹೋಗಿ 
ಮತ್ತೆ ಬರುವೆನು 


-ಗೋಪಾಲಕೃಷ್ಣ ಶಗ್ಗಿತ್ತಾಯ 


ಹೊತ್ತು-ಸಮಯ; ವಾಸಿಸು-ಜೀವಿಸು; ಎಸೆ-ಬಿಸಾಡು; ಸಣ್ಣ-ಚಿಕ್ಕ: ಅಡಗು-ಬಚಿಟುಕೋ; 
ಕೊರಳು-ಕುತಿಗೆ; ಜಿಗಿ-ಹಾರು; ರಾಯ-ರಾಜ 


ಮಾರು - ಎರಡು ಕೈಗಳನ್ನು ಅಡ್ಡಕ್ಕೆ ಚಾಚಿದಷ್ಟು ಅಳತೆ 
ಕೇರೆ - ಒಂದು ಜಾತಿಯ ವಿಷವಿಲ್ಲದ ಹಾವು 


ಪಠ್ಯಾಧಾರಿತ ಅಭ್ಯಾಸ 
ಅ) ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. 
$3 ಕಪ್ಪೆಯ ಬಣ್ಣ ಯಾವುದು? 
| ಕಪ್ಪೆಯ ಕಣ್ಣು ಹೇಗಿದೆ? 
. ಕಪ್ಪೆ ಯಾವ ಸಮಯದಲ್ಲಿ ಕಾಣ ಸಿಗುತ್ತದೆ? 
. ಬೇಸಿಗೆಯಲ್ಲಿ ಕಪ್ಪೆ ಎಲ್ಲಿ ವಾಸ ಮಾಡುತ್ತದೆ? 


, ಕಪ್ಪೆಯ ಗೆಳೆಯ `ಯಾರು 9 


ರೈತ ಯಾವುದಕ್ಕಾಗಿ ಕಾಯುತ್ತಿರುವನು 9 


ಈ ಪ್ರಶ್ನೆಗಳಿಗೆ ವಿವರವಾಗಿ ಉತ್ತರಿಸು. 
ಸು ಕಪ್ಪೆ ಹೇಗಿರುತ್ತದೆ ಎಂದು ಕವಿ ಹೇಳಿದ್ದಾನೆ? 


೨. ತುಂಟ ಹುಡುಗ ಬಂದಾಗ ಕಪ್ಪೆ ಏಕೆ ದೂರ ಜಿಗಿಯುತ್ತದೆ? 


ಸುತ್ತ 
ಎದಿ 


ಸಾಮರ್ಥ್ಯಾಧಾರಿತ ಅಭ್ಯಾಸ 


ಅಲ್ಲಿ ನೀಡಿರುವ ಶಬ್ದಗಳಿಗೆ ಸಂಬಂಧಿಸಿದ ಇತರ ಶಬ್ದಗಳನ್ನು ಮಾದರಿಯಂತೆ ಬರೆ. 
ಮಾದರಿ : ಶಾಲೆ-ಶಿಕ್ಷಕ-ಮಕ್ಕಳು-ಪುಸ್ತಕ-ಪೆನ್ನು 


ಕ 1 ಇಂ ಜಟ ್ಮ್ಮ್ಮ 
. ಕಾಡು : 


3 
೩. ಕಾರು 
೪ 


. ಅಂಗಡಿ: _ ಎ2 


ಆ) ಇಲ್ಲಿ ನೀಡಿರುವ ವಸ್ತುಗಳ ಬಗ್ಗೆ ಎರಡೆರಡು ವಾಕ್ಯಗಳನ್ನು ಬರೆ. 
೧ ಚೀಲ; 


ಇ) ನೀಡಿರುವ ಚಿತ್ರವನ್ನು ನೋಡಿ ಎರಡು ವಾಕ್ಯಗಳನ್ನು ರಚಿಸು. 


ಅ) ಈ ವಾಕ್ಯದಲ್ಲಿ ಬರುವ ಲಿಂಗ ಸೂಚಕ ಪದಗಳನ್ನು ಗಮನಿಸಿ ಬಿಟ್ಟಿರುವ ಸ್ಥಳವನ್ನು ತುಂಬು. 


ಮಾದರಿ; ಹುಡುಗ. ಕಲ್ಲು ಎಸೆವನು. 
ಹುಡುಗಿ ಕಲ್ಲು ಎಸೆವಳು. 


೧. ಗೆಳೆಯ ಆಡಲು ಕಾಯುತ್ತಿರುವನು. 
ಆಡಲು ಕಾಯುತ್ತಿರುವಳು. 


. ತು೦ಟ ಕಲ್ಲು ಎಸೆವನು. 
ಕಲ್ಲು ಎಸೆವಳು. 
. ಅವನು ಊರಿಗೆ ಬಂದನು. 
ಊರಿಗೆ ಬಂದಳು. 
. ಅಪ್ಪ ಕೆಲಸಕ್ಕೆ ಹೋದನು. 
ಕೆಲಸಕ್ಕೆ ಹೋದಳು. 


ಭಾಷಾ ಚಟುವಟಿಕೆ 


ಪ್ರಾಸ ಪದಗಳನ್ನು ಹೊಂದಿಸಿ ಬರೆ. 


ಅ 
ಣಿ 
ಣ 


ಈ ಶಬ್ದಗಳಿಗೆ ಮಾದರಿಯಂತೆ ಪ್ರಾಸಪದ ಬರೆಯಿರಿ. 
ಮಾದರಿ; ಬಾರಿ-ಹಾರಿ, ಸೇರಿ, ಮಾರಿ. 

ನಾನು - 

ದೂರ - 


ಬಿಡಿಸಿ ಬರೆದಿರುವುದನ್ನು ಜೋಡಿಸಿ ಬರೆ. 

ಮಾದರಿ; ಕಾಯುತ ಇರುವೆನು ಇ ಕಾಯುತಿರುವೆನು 
ಬರುತ + ಇರುವೆನು. ಎ. _ 
ನೋಡುತ + ಇರುವೆನು ಇ _ 
ವಾಸಿಸುತ + ಇರುವೆನು = 


ಚಟುವಟಿಕೆ 
ಬೇರೆ ಬೇರೆ ರೀತಿಯ ಜಲಚರಗಳ ಚಿತ್ರಗಳನ್ನು ಸಂಗಹಿಸು. 


ಸಾಮರ್ಥ್ಯ ಆಟಗಳನ್ನು ಆಡುವ ಬಗ್ಗೆ ಸರಳ ಚಟುವಟಿಕೆಗಳನ್ನು ಕಾರ್ಯರೂಪಕ್ಕೆ 
ತರುವ ಬಗ್ಗೆ ಮೌಖಿಕ ಸೂಚನೆಗಳನ್ನು ಅರ್ಥ ಮಾಡಿಕೊಳ್ಳುವುದು. 


ಓದಿಗೆ ಮುನ್ನ ಈ ಆಟಗಳನ್ನು ಕಲಿಯಲು, ಗೊಂದಲವಿಲ್ಲದೆ ಆಡಲು ನಿಯಮಗಳನ್ನು 
ಅರಿಯಬೇಕು. ಈ ಆಟವನ್ನು ಗಮನಿಸು. ನಿಯಮಗಳನ್ನು ತಿಳಿದು ಸೂಚನೆಗಳನ್ನು 
ಅನುಸರಿಸಿ ಗೆಳೆಯರೊಡನೆ ಆಡು. 


ಕಿಶೋರ ಜೋರಾಗಿ ಅಳುವ ಸದ್ದಿಗೆ ಅವನ ಅಜ್ಜ ಹೊರಗೆ ಬಂದರು. ಅಳಲು 
ಕಾರಣ ಏನೆಂದು ಕೇಳಿದಾಗ, ಪ್ರಮೀಳಕ್ಕ ತನ್ನನ್ನು ಆಟಕ್ಕೆ ಸೇರಿಸಿ ಕೊಳ್ಳುತ್ತಿಲ್ಲ ಎಂದು 
ದೂರಿದನು. 


ಅಜ 
ಜ 
ಪ್ರಮೀಳ 2 


: ಪ್ರಮೀಳ, ತಮ್ಮನನ್ನು ಕರೆದು ಕೊಂಡು ಆಡಬಾರದೇಕೆ? 
ಅಜ್ಜಾ, ನಾನು ಕುಂಟೆಬಿಲ್ಲೆ ಆಡೋದು. ಆಡೋಕೆ ಪದ್ಮ ಬರುತ್ತಾಳೆ. ಕಿಶೋರನಿಗೆ 
ಕುಂಟೆಬಿಲ್ಲೆ ಆಡಲು ಬರುವುದಿಲ್ಲ. ನಾನು ಹೇಗೆ ಅವನನ್ನು ಆಟಕ್ಕೆ ಸೇರಿಸಿಕೊಳ್ಳಲಿ? 


: ಕಿಶೋರನ ಜೊತೆ ಆಡುವವರು ಯಾರೂ ಇಲ್ಲ ಅವನಿಗೆ ನಾನು ಆಟ ಹೇಳಿ 


ಕೊಡುವೆ. 

(ಕುಣಿದು ಕುಪ್ಪಳಿಸಿ) ಓತ ಅಜ್ಜ ಆಟ ಹೇಳಿ ಕೊಡ್ತಾರೆ! ಕುಂಟೆಬಿಲ್ಲೆ ಆಟ 
ಅಂದ್ರೆ ನನಗೆ ತುಂಬಾ ಇಷ್ಟ! ಅಜ್ಜಾ, ನೋಡು ಆಟಕ್ಕೆ ಬಿಲ್ಲೆ ಸಿದ್ಧ 
ಮಾಡ್ಕೊಂಡಿದ್ದೀನಿ. 

ಕಿಶೋರ, ಬಿಲ್ಲೆ ನಯವಾಗಿ ದುಂಡಾಗಿರಬೇಕು. ಇಲ್ಲವಾದರೆ ಕಾಲಿನಿಂದ 
ತಳ್ಳುವಾಗ ಗಾಯವಾಗುತ್ತೆ. ಆಟ ಆಡುವಾಗ ಅವಸರ ಮಾಡಬಾರದು. 


: ಕಿಶೋರ, ಅಕ್ಕ ಹೇಳಿದ್ದು ಸರಿ. ಅವಳ ಸೂಚನೆಯನ್ನು ಪಾಲಿಸಬೇಕು, ಆಯ್ರಾ? 


ಆಯ್ತು. ಆದರೆ ಸೂಚನೆ ಅಂದ್ರೆ ಏನು? 


: ಸೂಚನೆ ಅಂದ್ರೆ ಏನನ್ನು ಮಾಡಬೇಕು, ಹೇಗೆ ಮಾಡಬೇಕು, ಏನನ್ನು 


ಮಾಡಬಾರದು ಅನ್ನುವ ಹೇಳಿಕೆಗಳು. ಈಗ ಹೇಳು, ಸೂಚನೆಗಳನ್ನು ಸರಿಯಾಗಿ 
ಪಾಲಿಸುತ್ತೀಯಲ್ಲವೇ? 


ಆಯ್ತು ಅಜ್ಜ. ಈಗ ಕುಂಟೆಬಿಲ್ಲೆ ಅಂಕಣ ಬರೆಯೋಣವೇ? 


: ಓಹೋ, ಕಿಶೋರನಿಗೆ ಎಷ್ಟು ಆತುರ! ಆಗಲಿ. ಗಮನವಿಟ್ಟು ಕೇಳು. ಮೊದಲು 


ನೆಲದ ಮೇಲೆ ಎಡಬಲಕ್ಕೆ ಹೊಂದಿಕೊಂಡಂತೆ ತಲಾ ನಾಲ್ಕು ಚೌಕಗಳು 
ಬರುವಂತೆ ಎಂಟು ಚೌಕಗಳನ್ನು ಬರೆ. ಎರಡೂ ಸಾಲಿನ ಕೊನೆಯ ಎರಡು 
ಚೌಕಗಳು ವಿಶ್ರಾಂತಿಗಾಗಿ ಇರುವ ಚೌಕಗಳು. ಇವುಗಳನ್ನು ಮೂಲೆಯಿಂದ 
ಮೂಲೆಗೆ ಬರೆದು ಗುರುತಿಸು. 

(ಅಜ್ಜ ತಿಳಿಸಿದಂತೆ ಕಿಶೋರ ಖುಷಿಯಿಂದ ಅಂಕಣ ಬರೆಯಲು ತೊಡಗಿದ. 
ಪ್ರಮೀಳ ಅವನಿಗೆ ಸಹಾಯ ಮಾಡಿದಳು) 


ಪ್ರಮೀಳ : ಅಜ್ಜಾ, ನೀನೂ ಈ ಆಟ ಆಡಿರುವೆಯಾ? 


ಅಜ್ಜ 
ಜ 


: ಓಹೋ, ನಾನೂ ಆಡಿದ್ದೆ. ನಮ್ಮ ಕಾಲದಲ್ಲಿ ಇನ್ನೂ ಎಷ್ಟೋ ಬೇರೆ ಬೇರೆ 


ಆಟಗಳು ಇದ್ದವು. ಕಲ್ಲೋ ಮಣ್ಣೋ, ಚಿಣ್ಣಿದಾಂಡು, ಓಟದ ಆಟ, ಮರಕೋತಿ 
ಆಟ ಮುಂತಾದ ಹೊರಾಂಗಣ ಆಟಗಳೂ, ಅಣ್ಣೆಕಲ್ಲು, ಚೌಕಾಬಾರಾ, ಉದ್ದಿನ 
ಮೂಟೆ ಮುಂತಾದ ಒಳಾಂಗಣ ಆಟಗಳೂ ಇದ್ದವು. ಸಧ್ಯಕ್ಕೆ ಈಗ ಈ ಆಟ 
ಆಡೋಣ. 


ಆಯ್ತು ಇನ್ನೊಮ್ಮೆ ಆ ಆಟಗಳನ್ನೂ ಹೇಳಿಕೊಡು. ಈಗ ಕುಂಟೆಬಿಲ್ಲೆ ಅಂಕಣ 
ಬರೆದಾಯ್ತು, ಮುಂದೇನು ಮಾಡುವುದು? 


: ಕಿಶೋರ, ಮೊದಲು ಆಟದ ನಿಯಮ, ಆಟವಾಡುವ ವಿಧಾನ ತಿಳಿದುಕೋ. 


: ಚೌಕದೊಳಗೆ ಎಸೆಯುವ ನಿನ್ನ ಬಿಲ್ಲೆ ಅಂಕಣದೊಳಗಿನ ಯಾವುದೇ ಚೌಕದ 
ಗೆರೆ ಮೇಲೆ ಬಿದ್ದರೂ ನೀನು ಔಟ್‌ ಆದಂತೆ. ಅಂದರೆ ಆಗ ಇನ್ನೊಬ್ಬ 
ಆಟಗಾರರ ಸರದಿ. ಅದೇ ರೀತಿ ಎಲ್ಲಾ ಚೌಕಗಳಿಗೂ ಬಿಲ್ಲೆಯನ್ನು ತಳ್ಳುತ್ತಾ 
ಸಾಗುವಾಗಲೂ ಬಿಲ್ಲೆ ಗೆರೆಯ ಮೇಲೆ ನಿಲ್ಲಬಾರದು. 


: ಮೊದಲ ಮೂರು ಚೌಕಗಳನ್ನು ಬಿಲ್ಲೆ ತಳ್ಳುತ್ತಾ ಸಾಗಿ, ಮೂರನೆಯ ಚೌಕದಿಂದ 
ಬಿಲ್ಲೆಯನ್ನು ಪಕ್ಕದ ಚೌಕಕ್ಕೆ ತಳ್ಳಿ, ಘಟ್ಟದ ಮನೆಗಳಲ್ಲಿ ಕಾಲು ಬಿಟ್ಟು ವಿಶ್ರಾಂತಿ 
ತೆಗೆದುಕೊಳ್ಳಬೇಕು. ಪಕ್ಕದ ಘಟ್ಟದ ಚೌಕದಿಂದ ಕುಂಟುತ್ತಾ ಬಿಲ್ಲೆಯನ್ನು ಹಿಂದಿನ 
ರೀತಿಯಲ್ಲಿ ತಳ್ಳುತ್ತಾ ಹೋಗಬೇಕು. 


: ಹೀಗೆ ಕುಂಟುವಾಗ ದೇಹದ ನಿಯಂತ್ರಣ ತಪ್ಪಿ ಮಡಿಸಿದ ಕಾಲನ್ನು ನೆಲಕ್ಕೆ 
ಊರಿದರೂ, ಕುಂಟುತ್ತಾ ಗೆರೆಯನ್ನು ತುಳಿದರೂ ಔಟ್‌ ಆದಂತೆ. 


: ಕೊನೆಯ ಚೌಕಕ್ಕೆ ಬಂದ ಮೇಲೆ, ಅಲ್ಲಿಂದ ಬಿಲ್ಲೆಯನ್ನು ಅಂಕಣದಿಂದ 
ಹೊರಗೆ ತಳ್ಳಬೇಕು. ಅನಂತರ ಕೊನೆಯ: ಚೌಕದಿಂದ ಹಾರಿ ಆ ಬಿಲ್ಲೆಯನ್ನು 
ತುಳಿಯಬೇಕು. ಅಲ್ಲಿಗೆ ಒಂದು ಸುತ್ತು ಮುಗಿದಂತೆ. 


: ಎಚ್ಚರವಿರಲಿ, ಹಾಗೆ ಕೊನೆಯ ಚೌಕದಿಂದ ಬಿಲ್ಲೆಯನ್ನು ತಳ್ಳಿದ ಮೇಲೆ 
ಅದನ್ನು ಹಾರಿ ತುಳಿಯದಿದ್ದರೆ ನೀನು ಔಟ್‌ ಆದಂತೆ. ಹಾಗಾಗಿ ಬಿಲ್ಲೆಯನ್ನು 
ತಳ್ಳುವಾಗ ಸ್ವಲ್ಪ ಹತ್ತಿರದಲ್ಲೇ ತಳ್ಳಿಕೊಂಡರೆ ಹಾರಿ ತುಳಿಯಲು ಸುಲಭ. 


: ಎಷ್ಟು ದೂರ 'ತಳ್ಳಿದರೂ, ನಾನು ಹಾರಿ ತುಳಿಯುವೆ! ಜಿಗಿಯುವುದೆಂದರೆ 
ನನಗೆ ತು೦ಬಾ ಇಷ್ಟ ಸರಿ, ಈಗ ನನಗೆ ಆಟದ ವಿಧಾನ, ನಿಯಮ ತಿಳಿಯಿತು. 
ಈಗ ಆಟ ಆಡಲೇ ಅಜ್ಜ? 


: ಸರಿ. ಮೊದಲು ಅಂಕಣದ ಮುಂದೆ ನಿಂತುಕೋ. ಬಿಲ್ಲೆಯನ್ನು ಬಲಭಾಗದ 
ಮೊದಲನೆಯ ಚೌಕಕ್ಕೆ ಎಸೆದು ಸೂಚನೆಯಂತೆ ಆಟ ಮುಂದುವರೆಸು. 


(ಅಜ್ಜನ ಸೂಚನೆಯಂತೆ ಕಿಶೋರ ಬಿಲ್ಲೆಯನ್ನು ಮೊದಲನೆ ಮನೆಗೆ ಎಸೆಯುವನು. 
ಕುಂಟುತ್ತಾ ಕಾಲಿನಿಂದ ಬಿಲ್ಲೆಯನ್ನು ಚೌಕದಿಂದ ಚೌಕಕ್ಕೆ ದೂಡುತ್ತಾ ಮೂರನೆಯ 
ಚೌಕದಿಂದ ಎಡಪಕ್ಕದ ನಾಲ್ಕನೆಯ ಚೌಕಕ್ಕೆ ದೂಡಿ, ವಿಶ್ರಾಂತಿಯ ಘಟ್ಟಗಳಲ್ಲಿ 


ಕಾಲೂರಿ ವಿಶ್ರಾಂತಿ ಪಡೆಯುವನು. ಮತ್ತೆ ಕುಂಟುತ್ತಾ ನಾಲ್ಕನೆಯ ಚೌಕದಿಂದ 
ಬಿಲ್ಲೆಯನ್ನು ದೂಡುತ್ತಾ ಐದು, ಆರನೆಯ ಚೌಕಕ್ಕೆ ಬಂದು ಅಲ್ಲಿಂದ ಹೊರಗೆ 
ದೂಡಿ, ಜಿಗಿದು ಬಿಲ್ಲೆಯನ್ನು ತುಳಿಯುವನು) 


: ಭೇಷ್‌, ಕಿಶೋರ. ತುಂಬಾ ಚೆನ್ನಾಗಿ ಆಡಿದ್ದೀಯ ! ಮೊದಲನೆಯ ಸುತ್ತು 
ಇಲ್ಲಿಗೆ ಮುಗಿಯಿತು. 


ಅಬ್ಬಾ! ಅಂತೂ ಒಂದು ಸುತ್ತು ಮುಗೀತು. ಎಷ್ಟು ಖುಷಿ ಆಯ್ತು. ಜೊತೆಗೆ 
ಸುಸ್ತೂ ಆಯ್ತು[ 

: ನೋಡಿದೆಯಾ? ದೇಹಕ್ಕೆ ವ್ಯಾಯಾಮ, ಮನಸ್ಸಿಗೆ ರಂಜನೆ ಪಡೆಯುವುದೇ 
ಈ ಆಟದ ಮುಖ್ಯ ಉದ್ದೇಶ. 


ಮುಂದೆ ಹೇಗೆ ಆಡುವುದು?) 


: ಹೀಗೆಯೇ ಎರಡನೆಯ ಚೌಕದಿಂದ ಆರಂಭಿಸಿ ಆಟವನ್ನು ಆರನೆಯ 
ಅಂಕಣದವರೆಗೂ ಮುಂದುವರಿಸಬೇಕು. ಮಧ್ಯೆ. ಸೂಚನೆ ತಪ್ಪಿದರೆ ಔಟಾದಂತೆ. 
ಆಗ ಇನ್ನೊಬ್ಬರು ತಮ್ಮ ಆಟವನ್ನು ಆರಂಭಿಸುತ್ತಾರೆ. ಹೀಗೇ ಸರದಿಯ 


ಮೇಲೆ ಆಡಿ, ಯಾರು ಮೊದಲಿಗೆ ಆಟವನ್ನು ಮುಗಿಸುತ್ತಾರೋ, ಅವರು 


ಗೆದ್ದಂತೆ. ಈ ಆಟವನ್ನು ಬೇರೆ ಬೇರೆ ಕಡೆಗಳಲ್ಲಿ ಇನ್ನೂ ವಿಭಿನ್ನ ರೀತಿಯಲ್ಲಿ 
ಆಡುತ್ತಾರೆ. ಇಂದಿಗೆ ಇಷ್ಟು ಸಾಕು. ಈಗ ಅಕ್ಕಳ ಗೆಳತಿ ಪದ್ಮ ಬಂದಿದ್ದಾಳೆ. 
ಅವರಿಬ್ಬರೂ ಆಡಲಿ, ನಾವು ನೋಡೋಣ, ಅಲ್ವೇ? 


ಕಿಶೋರ : ಆಗಲಿ ಅಜ್ಜ 
(ಪಮೀಳ, ಪದ್ಧ ಕುಂಟೆಬಿಲ್ಲೆ ಆಡತೊಡಗಿದರು. ಕಿಶೋರ ಖುಷಿಯಿಂದ ಆಟವನ್ನು 


ನೋಡತೊಡಗಿದ) 


ವೈಖರಿ-ರೀತಿ, ಶೈಲಿ; ಆತುರ-ಅವಸರ; ಸಿದ್ಧ-ತಯಾರಾದ; ನಯ-ನುಣುಪು; ತಳ್ಳು- 


ದೂಡು, ನೂಕು; ಸುಸ್ತು-ದಣಿವು 
ಗಮನಿಸಿ-ತಿಳಿ 


ಹೊರಾಂಗಣ ಆಟಗಳು - ಮೈದಾನದಲ್ಲಿ ಆಡುವ ಆಟಗಳು 
ಒಳಾಂಗಣ ಆಟಗಳು - ಮನೆಯೊಳಗೆ ಕುಳಿತು ಆಡುವ ಆಟಗಳು 


ಒಂದು ಜನಪದ ಆಟ. ಕುಂಟೋಬಿಲ್ಲೆ. ಕುಂಟು ಬಿಲ್ಲೆ ಎಂದೂ 
ಕರೆಯುವರು. 


ಕುಂಟೆಬಿಲ್ಲೆ ಆಟಕ್ಕೆ ಬಳಸುವ ದುಡಾಗಿರುವ ವಸ್ತು ಸಾಮಾನ್ಯವಾಗಿ 
ಹೆಂಚಿನ ಚೂರು, ತೆಳುವಾದ ಕಲ್ಲಿನ ತುಂಡು ಅಥವಾ ಮರದ 


ಬೀಜ. 
ಪಠ್ಯಾಧಾರಿತ ಅಭ್ಯಾಸ 


ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸು. 
. ಕಿಶೋರ ಏಕೆ ಅಳುತ್ತಿದ್ದ? 


. ಕಿಶೋರ ಅಳುವ ಸದ್ದಿಗೆ ಯಾರು ಹೊರಗೆ ಬಂದರು? 


. ಪ್ರಮೀಳ ಯಾವ ಆಟವನ್ನು ಆಡಲು ತಯಾರಾಗಿದ್ದಳು? 


. ಬಿಲ್ಲೆ ಹೇಗಿರಬೇಕು? 


. ಅಂಕಣದಲ್ಲಿ ವಿಶ್ರಾಂತಿಗಾಗಿ ಇರುವ ಎರಡು ಚೌಕಗಳಿಗೆ ಏನೆನ್ನುತ್ತಾರೆ? 


ಪ್ರಶ್ನೆಗಳಿಗೆ ಎರಡು-ಮೂರು ವಾಕ್ಯಗಳಲ್ಲಿ ಉತ್ತರಿಸು. 
ಅಜ್ಜ 
ಜ 


ಆಡಿದ್ದ ಆಟಗಳು ಯಾವುವು? 


. ಬಿಲ್ಲೆ ಎಸೆಯುವ ಬಗ್ಗೆ ಅಜ್ಜ ಏನೆಂದು ಹೇಳಿದರು? 


. ಮೊದಲ ಮೂರು ಚೌಕಗಳನ್ನು ಬಿಲ್ಲೆ ತಳ್ಳುತ್ತಾ ಸಾಗಿದ ನಂತರ ಏನು ಮಾಡಬೇಕು? 


. ಕೊನೆಯ ಚೌಕಕ್ಕೆ ಬಂದ ಮೇಲೆ ಏನು ಮಾಡಬೇಕೆಂದು ಪ್ರಮೀಳ ಹೇಳಿದಳು? 


ತ ಕುಂಟೇಬಿಲ್ಲೆ ಆಟದ ಉದ್ದೇಶಗಳು ಯಾವುವು? 


ಕ್ಯ ಕೊಟ್ಟಿರುವ ಆಟಗಳನ್ನು ಒಳಾಂಗಣ:ಹಾಗೂ ಹೊರಾಂಗಣ ಆಟಗಳಾಗಿ ವರ್ಗೀಕರಿಸಿ ಬರೆ. 
ಉದ್ದಿನ ಮೂಟೆ, ಚಿಣ್ಣಿದಾ೦ಡು, ಅಣ್ಣೆಕಲ್ಲು, ಚೌಕಾಬಾರಾ, ಕಲ್ಲೋಮಣ್ಣೋ, 
ಕಣ್ಣುಮುಚ್ಚಾಲೆ 


ಈ. ಕುಂಟೆಬಿಲ್ಲೆ ಆಡುವ ವಿಧಾನವನ್ನು ಅನುಕ್ರಮವಾಗಿ ಬರೆ. 
ಕೊನೆಯ ಚೌಕದಿಂದ ಬಿಲ್ಲೆಯನ್ನು ಹಾರಿ ತುಳಿಯುವುದು. 
ಅಂಕಣ ಬರೆಯುವುದು. 
ಮೊದಲ ಚೌಕಕ್ಕೆ ಬಿಲ್ಲೆ ಎಸೆಯುವುದು. 
ಘಟ್ಟದ ಚೌಕಗಳಲ್ಲಿ ವಿಶ್ರಾಂತಿ ಪಡೆದುಕೊಳ್ಳುವುದು 
ಉ. ಈ ಕೆಳಗಿನ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆ. 
೧. ಸರದಿ ೨. ಕುಣಿದು ಕುಪ್ಪಳಿಸು ೩. ಪಾಲಿಸು ೪. ಅವಸರ 


ನಾನಾರ್ಥ : ಒಂದು ಪದಕ್ಕೆ ಇರುವ ಬೇರೆ ಬೇರೆ ಅರ್ಥಗಳಿಗೆ ನಾನಾರ್ಥ ಎನ್ನುವರು. 
ಉದಾ : ಕಳೆ - ಶೋಭೆ ಕಳೆ - ಬೇಡವಾದ ಸಸ್ಯ 


ಊ. ಕೊಟ್ಟಿರುವ ಪದಗಳಿಗೆ ನಾನಾರ್ಥಗಳನ್ನು ಬರೆ. 
೧. ಆಡು ೨. ಕಾಡು ೩ ಹೊಳೆ ೪, ಹರಿ 


ಯ. ಚುಕ್ಕಿಗಳನ್ನು ಸೇರಿಸಿ ಕುಂಟೆಬಿಲ್ಲೆ ಅಂಕಣವನ್ನು ಪೂರ್ಣಗೊಳಿಸು. 


ಸಾಮರ್ಥ್ಯಾಧಾರಿತ ಚಟುವಟಿಕೆ 


ಅ. ಈ ವಾಕ್ಯಗಳಲ್ಲಿನ ಸೂಚನೆಗಳಿಗೆ ಅಡಿಗೆರೆ ಹಾಕು. 
ಮಾದರಿ : ನಿಧಾನವಾಗಿ ನಡೆ, ಇಲ್ಲವಾದರೆ ಬಿದ್ದು ಬಿಡುವೆ. 
೧. ರಸ್ತೆ ದಾಟುವಾಗ ಎಡ ಬಲ ನೋಡಬೇಕು. 
೨. ಗಲಾಟೆ ಮಾಡಬೇಡಿ, ಮಾಡಿದರೆ ಪಾಠ ಅರ್ಥವಾಗುವುದಿಲ್ಲ. 


೩, ಆಟ ಆಟುವಾಗ ಎಚ್ಚರವಿರಲಿ, ಇಲ್ಲವಾದರೆ ಅಪಘಾತ ಆಗುವುದು. 
೪. ಊಟ ಮಾಡುವಾಗ ಅವಸರ ಮಾಡಬಾರದು. 


ಭಾಷಾ ಚಟುವಟಿಕೆ 


ಅ. ಕೊಟ್ಟಿರುವ ಪದಗಳನ್ನು ಓದು. ಉಚ್ಚಾರ ಮತ್ತು ಅರ್ಥ ವ್ಯತ್ಯಾಸ ಗಮನಿಸು. 
೧. ಅರಸು - ಹರಸು 
೨. ಅಲ್ಲಿ - ಹಲ್ಲಿ 
೩. ಉಳಿ - ಹುಳಿ 


ಆ. ಮಾದರಿಯಂತೆ ಬದಲಾಯಿಸು. 
ಮಾದರಿ : ಆಡೋದು - ಆಡುವುದು 
. ಮಾಡೋದು - 
. ಬಿಡೋದು — 
. ಬರೆಯೋದು - 
. ತಳ್ಳೋದು ಎ 


ಮಾದರಿಯಂತೆ ಬರೆ. 
ಮಾದರಿ : ಅವನು ಆಟ ಆಡಿದ ಅವನು ಆಟ ಆಡಲಿಲ್ಲ. 
ಅವಳು ಹಾಡು ಹೇಳಿದಳು: - 
ನಾಯಿ ಜೋರಾಗಿ ಬೊಗಳಿತು - 
ಶಿಕ್ಷಕರು ಶಾಲೆಗೆ .ಬಂದರು - 
ಅಮ್ಮ ಅಡುಗೆ ಮಾಡಿದಳು - 
ಅಜ್ಜ ಕಥೆ ಹೇಳಿದರು — 


ವಿಭಿನ್ನ ರೀತಿಯ ಕುಂಟೆಬಿಲ್ಲೆ ಅಂಕಣಗಳನ್ನು ಸಂಗಹಿಸು. ಆಡುವ ವಿಧಾನಗಳನ್ನು 
ಕೇಳಿ ತಿಳಿ. 

ಗ್ರಾಮೀಣ ಆಟಗಳನ್ನು ಹಿರಿಯರಿಂದ ಕೇಳಿತಿಳಿ. 

ಚೌಕಾಬಾರಾ ಆಟಕ್ಕೆ ನೀನೇ ಸೂಚನೆಗಳನ್ನು ಬರೆ. 


ಳ್‌ 


ಸಾಮರ್ಥ್ಯ : ಪಠ್ಯದಲ್ಲಿನ ಮುಖ್ಯ ವಿಷಯ ಗುರುತಿಸುವುದು. 


ಓದಿಗೆ ಮುನ್ನ : ಇಲ್ಲಿ ಕವಿಯೊಬ್ಬರು ಸಾಧಕರ ಬಗ್ಗೆ ಬರೆದಿದ್ದಾರೆ. ಆ ಸಾಧಕರ ಬಗ್ಗೆ 
ತಿಳಿಯುವ. ಜೊತೆಗೆ ಅವರ ಸಾಧನೆಯನ್ನು ಇತರರೊಂದಿಗೆ ಹಂಚಿಕೊಳ್ಳಿ. 


ಅಂಧರ ಬಾಳಿನ ಸುಂದರ ಚಂದಿರ 
ಗದುಗಿನ ಗವಾಯಿ ಗಿರಿ ಶಿಖರ 
ಬೆಟ್ಟದಾಚೆ ತಾ ಬೆಳೆದು ನಿ೦ತನು 


ಪುಟ್ಟರಾಜ ಕವಿ ಪ್ರಭಾಕರ 


ಕಣ್ಣುಗಳಿದ್ದೂ ಇಲ್ಲದ ಹಾಗೆ 
ಬದುಕುತ್ತಿರುವರು ಹಲವು ಜನ 
ಇರದೇ ಇದ್ದರು ಇದ್ದಂತಿಹರು 
ಸಾಧಕರಾಗಿ ಕೆಲವು ಜನ 


ಕಟ್ಟ ಬೆಳೆಸಿ ತಾ ಹುಟ್ಟುಹಾಕಿದ 
ಗಾನಯೋಗಿಯು ಸ್ವರಲೋಕ 
ಸಾವಿರ ಸಾವಿರ ಅಂಧಮಕ್ಕಳಿಗೆ 
ಸಜ್ಞಾಯಿತು ಈ ಭೂಲೋಕ 


ಬರೆದರು ನಾಟಕ ಪುರಾಣ ಚರಿತೆ 
ಅಳೆಯಲಿಕ್ಕಾಗದು ಪಾಂಡಿತ್ಯ 
ಸೂಸುತ್ತಿರುವುದು ಎಲ್ಲೆಡೆ ಸೌರಭ 
ಇವರದೆ ಆದ ಸಾಹಿತ್ಯ 


ಹಕ್ಕಿಗಳುಲಿದವು ನಲಿದವು ಒಡನೆ 
ಕಿನ್ನರಿ ನುಡಿಸಲು ತನ್ನೊಳಗೆ 

ರಾಜ ರಾಜ ಕವಿ ಮಹಾರಾಜ 
ಮುಳುಗದ ಸೂರ್ಯ ಧರೆಯೊಳಗೆ 


ಅಂಧ-ಕುರುಡ; ಉಲಿ-ದನಿ; ಧರೆ-ಭೂಮಿ; ಪಭಾಕರ-ಸೂರ್ಯ; ಸಜ್ಜು-ಸಿದ್ಧ; ಪಾಂಡಿತ್ಯ- 


ಲ" 


; ಸೂಸು-ಹರಡು; ಸೌರಭ-ಪರಿಮಳ; ಒಡನೆ-ಕೂಡಲೆ; ಗವಾಯಿ-ಹಾಡುಗಾರ; 


ಒಂದು ಬಗೆಯ ತಂತಿ ವಾದ್ಯ 
ಬೆಟ್ಟ ಅಥವಾ ಗೋಪುರದ ತುದಿ 
ಸಾಧಕರು ವಿಶಿಷ್ಟ ಸಾಧನೆ ಮಾಡಿದವರು 


ಸಾಹಿತ್ಯ ಕಾವ್ಯ, ನಾಟಕ ಮುಂತಾದ ಭಾಷಿಕ ರಚನೆ 


ಮುಳುಗದ ಸೂರ್ಯ ಮರಣ ಹೊಂದಿದರೂ ತಾನು ಮಾಡಿದ ಕಾರ್ಯದಿಂದ 
ಜನಮನದಲ್ಲಿ ಉಳಿಯುವ ವ್ಯಕ್ತಿ 


ಪಠ್ಯಾಧಾರಿತ ಅಭ್ಯಾಸ 


ಅ) ಒಂದೊಂದು ವಾಕ್ಯದಲ್ಲಿ ಉತ್ತರಿಸು. 


೧. ಗದುಗಿನ ಗವಾಯಿಯವರು ಯಾರ ಬಾಳಿನ ಚಂದಿರ? 


೨. ಗವಾಯಿಯವರು ಏನನ್ನು ಕಟ್ಟಿ ಬೆಳೆಸಿದರು? 


೩. ಕವಿ ಮುಳುಗದ ಸೂರ್ಯ ಎಂದು ಯಾರನ್ನು ಕರೆದಿದ್ದಾರೆ? 


ಆ) ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸು. 


೧. ಗವಾಯಿಯವರು ಮಾಡಿದ ಸಾಧನೆಗಳು ಯಾವುವು? 


೨. ಭೂ ಲೋಕ ಸ್ವರ್ಗ ಲೋಕವಾದುದು ಹೇಗೆಂದು ಕವಿ ಹೇಳಿದ್ದಾರೆ? 


ಇ) ಈ ಅಪೂರ್ಣ ಸಾಲುಗಳನ್ನು ಪೂರ್ಣಗೊಳಿಸು. 
೧. ಅಂಧರ ಬಾಳಿನ 
ಬೆಟದಾಚೆ ತಾ 
w 
ಹಕ್ಕಿಗಳುಲಿದವು 
ಇರದೇ ಇದ್ದರು 


ಈ) ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳದಲ್ಲಿ ಸರಿಯಾದ ಪದವನ್ನು ಆರಿಸಿ ತುಂಬು. 


. ಕಣ್ಣುಗಳಿದ್ದೂ ಇಲ್ಲದಹಾಗೆ ಬದುಕಿರುವವರು 
(ಹಲವುಜನ, ಬಹಳಜನ, ಎಲ್ಲಜನ) 


. ಹಕ್ಕಿಗಳುಲಿದವು ನಲಿದವು ಒಡನೆ ಕಿನ್ನರಿ ನುಡಿಸಲು 
(ನಿನ್ನೊಳಗೆ, ನಮ್ಮೊಳಗೆ, ತನ್ನೊಳಗೆ) 


. ಬರೆದರು ನಾಟಕ, ಪುರಾಣ, ಚರಿತೆ ಅಳೆಯಲಿಕ್ಕಾಗದು 
(ಸಾಹಿತ್ಯ, ಸಾಂಗತ್ಯ, ಪಾಂಡಿತ್ಯ) 


೪. ಬೆಟ್ಟದಾಚೆ ತಾ ಬೆಳೆದು ನಿಂತನು ಪುಟ್ಟರಾಜ ಕವಿ 
(ಸುಧಾಕರ, ಪ್ರಭಾಕರ, ಮನೋಹರ) 


ಸಾಮರ್ಥ್ಯಾಧಾರಿತ ಅಭ್ಯಾಸ 
ಅ) ಪಠ್ಯವನ್ನು ಓದು ಪ್ರಶ್ನೆಗೆ ಉತ್ತರಿಸು. 
ಪುಟ್ಟರಾಜರು 1914 ಮಾರ್ಚ್‌ 3ರಂದು ಹಾವೇರಿ ತಾಲ್ಲೂಕಿನ ದೇವಗಿರಿಯಲ್ಲಿ 
ಜನಿಸಿದರು. ತಂದೆ ರೇವಣ್ಣಯ್ಯ, ತಾಯಿ ಸಿದ್ದಮ್ಮ ಪುಟ್ಟರಾಜರು ಚಿಕ್ಕಂದಿನಲ್ಲೇ 
ಕಣ್ಣುಬೇನೆಯಿಂದ ದೃಷ್ಟಿ ಕಳೆದು ಕೊಂಡರು. ಗುರು ಪಂಚಾಕ್ಷರಿ ಗವಾಯಿಗಳಲ್ಲಿ ಸಂಗೀತ 
ಇವರು ಶಿಕ್ಷಣ ಪಡೆದು ಸಂಗೀತ ಕ್ಷೇತ್ರದಲ್ಲಿ ಸಾಧನೆಗೈದರು. ಸಂಗೀತದ ಜೊತೆಗೆ ಸಾಹಿತ್ಯ 
ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲೂ ಗಣನೀಯ ಸೇವೆ ಮಾಡಿದರು. 


ಅ) ಮಾದರಿಯಂತೆ ಬರೆ. 
ಮಾದರಿ: ನುಡಿ-ನುಡಿದರು 
ಬರೆ - 
ನಡೆ - 
ನಲಿ - 


ಭಾಷಾ ಚಟುವಟಿಕೆ 


ಪದಗಳಿಗೆ ಎರಡು ಸಮಾನಾರ್ಥಕ ಪದಗಳನ್ನು ಬರೆ. 


. ಚಂದಿರ 


ಆ) ಅರ್ಥದ ಆಧಾರದಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆ. 
೧. ನಾಟಕ, ಚರಿತ್ರೆ, ಚಿತ್ರ, ಪುರಾಣ ; 
೨. ಬೆಟ್ಟ ನದಿ, ಪರ್ವತ, ಗಿರಿ : 
೩. ಮಂತ್ರಿ, ರಾಜ, ದೊರೆ, ಅರಸ : 
೪. ಗಾಯಕ, ಶಿಲ್ಪಿ ಹಾಡುಗಾರ, ಗವಾಯಿ : 


ಇ) ಈ ವಾದ್ಯಗಳನ್ನು ಗುರುತಿಸಿ ಹೆಸರು ಬರೆಯಿರಿ. 


ಅಕ್ರ ಸಾರಾ 


ಈ) ಕೊಟ್ಟರುವ ವಾಕ್ಯಗಳಲ್ಲಿಯ ದ್ವಿರುಕ್ತಿ ಪದಗಳನ್ನು ಅಡಿಗೆರೆ ಎಳೆದು ಗುರುತಿಸು. 


. ಗವಾಯಿಗಳು ಸಾವಿರ ಸಾವಿರ ಅಂಧ ಮಕ್ಕಳಿಗೆ ಆಧಾರವಾದರು. 
. ರಾಜರಾಜ ಕವಿ ಮಹಾರಾಜರೆಂದು ಪುಟ್ಟರಾಜರನ್ನು ಕವಿ ಕರೆದಿರುವರು. 
. ಈ ಮಣ್ಣಿನ ಕಣಕಣದಲ್ಲೂ ಶೌರ್ಯ ಅಡಗಿದೆ. 


. ಸಂಗೀತ ಸಾಧಕರ ಬಗ್ಗೆ ಹಿರಿಯರಿಂದ ಕೇಳಿ ತಿಳಿ. 


ಅರ್ಥ ಸಹಿತ ಪದಕೋಠರಿ 


ಅ 


ಅಗಸೆ - ಊರು,ಕೋಟೆ ಮುಂತಾದವುಗಳ 
ಹೆಬ್ಬಾಗಿಲು 


ಅಚ್ಚರಿ ಗ ಆಶ್ಚರ್ಯ, ಬೆರಗು 
ಅಡಗು - ಮರೆಯಾಗು. ಅವಿತುಕೊಳ್ಳು 


ಅಣೆಕಟ್ಟು - ನೀರಿನ ಪ್ರವಾಹಕ್ಕೆ ಅಡ್ಡಲಾಗಿ 
ಹಾಕಿದ ಕಟ್ಟೆ 


ಅಣ್ಣೆಕಲ್ಲು - ಆಟವಾಡುವಾಗ ಮೇಲಕ್ಕೆ 


ಹಾರಿಸಿ ಕೈಯೊಡ್ಡಿ ಹಿಡಿದುಕೊಳುವ ಸಣಕಲು 

[ಇ ಲೃ ಾೂಣ ೧೧. 
ಅತಿವೃಷ್ಟಿ - ಮಿತಿ ಮೀರಿದ ಮಳೆ 
ಅನಾವೃಷ್ಟಿ - ಮಳೆ ಬಾರದಿರುವಿಕೆ 
ಅಪೂರ್ವ- ಹಿಂದಿಲ್ಲದ, ವಿಶೇಷ 
ಅಭಿನಯಿಸು - ನಟಿಸು 


ಅಮಲ್ದಾರ - ತಾಲೂಕಿನಲ್ಲಿ ತೆರಿಗೆಯನ್ನು 
ವಸೂಲು ಮಾಡುವ ಅಧಿಕಾರಿ 


ಅಮೂಲ್ಯ - ಬೆಲೆ ಕಟಲಾಗದ, ಶ್ರೇಷ್ಠವಾದ 
ಬ ಮಿ 

ಅಲಗು - ಆಯುಧ 

ಅಲೆದಾಡು - ಸುತ್ತಾಡು, ತಿರುಗಾಡು 

ಅವಸರ - ತುರ್ತು, ವೇಗ 

ಅವಿವೇಕಿ - ತಿಳುವಳಿಕೆ ಸಾಲದ 


ಅಂಕಣ - ಎರಡು ಕಂಬಗಳ ನಡುವಿನ 
ಅವಕಾಶ 


ಅಂಗಾಲು - ಕಾಲಿನ ಅಡಿ 
ಅಂಜುಬುರುಕ - ಹೆದರಿಕೆ ಸ್ವಭಾವದ, 
ಪುಕ್ಕಲು 

ಅಂಧ - ಕುರುಡ, ಕಣ್ಣು ಕಾಣದ 


ಆ 


ಆಜ್ಞೆ- ಅಪ್ಪಣೆ. ಅನುಮತಿ, ಆದೇಶ 


ಆತಂಕ - ಚಿಂತೆ 
ಆತುರ - ಅವಸರ 
ಆರ್ಭಟಿಸು - ಅಬ್ಬರಿಸು 
ಆಮಂತ್ರಿಸು - ಕರೆ, ಹೇಳಿಕೆ 
ಆರಿಗೂ - ಯಾರಿಗೂ 
ಆಲಿಸು - ಕಿವಿಗೊಡು 
ಇ 
ಇರಿಯು - ಚುಚ್ಚು 
ಇರುಳು - ರಾತ್ರಿ 
ಇಹಲೋಕ - ಈ ಲೋಕ, ಭೂ ಲೋಕ 


ಉ 
ಉತ್ತಮ - ಶ್ರೇಷ್ಠ 
ಉತ್ಸವ - ಹಬ್ಬ, ಸಡಗರ, ಸಂಭ್ರಮ 
ಉಲಿಯು - ದ್ವನಿ ಮಾಡು, ಕೂಗು 
ಯ 
ಖಷಿ - ತಪಸ್ಸು ಮಾಡುವಾತ, ಮುನಿ 
ಎ 
ಎದೆಗುಂದು - ಧೈರ್ಯಕೆಡು 
ಎಲಚಿ - ಒಂದು ಜಾತಿಯ ಮರ 
ಎಸಳು - ಹೂವಿನ ದಳ 
ಎಸೆ - ಬಿಸಾಡು 
ಎಳ್ಳಷ್ಟು - ಅತ್ಯಲ್ಪ. ತೀರಾ ಸ್ವಲ್ಪ 
ಒ 
ಒಡನಾಟ - ಸಹವಾಸ, ಜೊತೆಯಲ್ಲಿರುವುದು 
ಒಡನೆ - ಕೂಡಲೇ, ತಕ್ಷಣ 


ಒಳಾಂಗಣ ಆಟಗಳು - ಮನೆಯೊಳಗೆ 
ಕುಳಿತು ಆಡುವ ಆಟಗಳು 


ಓರೆ - ವಕ್ರ, ತುಸು ಬಾಗಿರು 


ಕ 
ಕಣೋಟ - ಕಣಿಗೆ ಕಾಣುವ ದಶ 
ಣ [5 ಲ" 
ಕತ್ತು - ಕುತ್ತಿಗೆ, ಕೊರಳು 
ಕರಗು - ಮರುಗು, ಕನಿಕರಪಡು 
ಕಲರವ - ಪಕ್ಷಿಗಳ ಕೂಗು 
ಕಲಿ - ಶೂರ, ವೀರ, ಅರಿತುಕೊಳ್ಳುವುದು 


ಕಲಾ ಮೇಳ - ಗಾನ ವಾದ್ಯಗಳಿಂದ ಕೂಡಿದ 
ನೃತ್ಯ ಅಥವಾ ಕಲಾಕಾರರ ಗುಂಪು 


ಕಸ್ತೂರಿ - ಕಸ್ತೂರಿ ಮೃಗದ ಹೊಕ್ಕುಳಿಂದ 
ದೊರೆಯುವ ಒಂದು ಸುಗಂಧ ದವ್ಯ 


ಕಂಗೊಳಿಸು - ಹೊಳೆಯು, ಶೋಭಿಸು 


ಕಂಚು - ತಾಮ್ರ ಮತ್ತು ತವರ ಸೇರಿ 
ಆದ ಮಿಶ್ರಲೋಹ 


ಕಂತೆ - ಕಟ್ಟು 
ಕಂದ - ಮಗು, ಕೂಸು 
ಕಂಬಿ ಕೀಳು - ಓಡಿ ಹೋಗು 
ಕಂಸಾಳೆ - ಕಂಚಿನ ತಾಳ 
ಕಿಚು - ಬೆಂಕಿ 
ಚ 
ಕಿನ್ನರಿ - ಒಂದು ಬಗೆಯ ತಂತೀ ವಾದ್ಯ 
ಕಿರಿಕಿರಿ - ಕಾಟ, ಅಸಮಾಧಾನ 


ಕಿಸಾನ್‌ - ರೈತ 


ಶಿಷ್ಟ — ಕಷ್ಟವಾದ, ಕಠಿಣವಾದ 


ಕೀರ್ತಿ ಪತಾಕೆ - ಯಶಸ್ಸಿನ ಬಾವುಟ 
ಕುಡಿ - ಚಿಗುರು 
ಕುತೂಹಲ - ಅಚ್ಚರಿ 
ಕುಂಟೆ ಬಿಲ್ಲೆ- ಒಂದು ಬಗೆಯ ಜನಪದ ಆಟ 
ಕೇರಿ - ಬೀದಿ, ಓಣಿ 
ಕೇರೆ - ಒ೦ದು ಜಾತಿಯ ವಿಷವಿಲ್ಲದ ಹಾವು 
ಖ 
ಖಾತೆ ಕಿರ್ದಿ - ಮನೆ, ಭೂಮಿ, ಮಾಲೀಕರ 
ವಿವರ ಇರುವ ಕಂದಾಯ ವಸೂಲಿ ಪುಸ್ತಕ 
ಖುಷಿ - ಹಿಗ್ಗು, ಸಂತೋಷ 
ಗ 


ಗಣನೀಯ - ಗುರುತಿಸಲು ಯೋಗ್ಯವಾದ 
ಗದರಿಸು - ಹೆದರಿಸು 

ಗದ್ದಲ - ಗಲಾಟೆ 

ಗವಾಯಿ - ಹಾಡುಗಾರ, ಗಾಯಕ 
ಗಲಿವಿಲಿ - ಗಲಾಟೆ, ಗೊಂದಲ 
ಗಾನಯೋಗಿ - ಗಾಯನ ಕಲೆಯಲ್ಲಿ ಸಿದ್ದಿ 
ಪಡೆದವ 

ಗಿರಿ ಶಿಖರ - ಬೆಟ್ಟದ ತುದಿ 


ಗುಟುಕು - ಒಂದು ಸಲ ಬಾಯಿಗೆ 
ಹಾಕಿಕೊಂಡು ಕುಡಿಯುವಷ್ಟು ದವ 


ಮು 


ಗುಟುರುಹಾಕು - ಹಂದಿಗಳು ಮಾಡುವ ಧನಿ 
ಗುಪ - ಗುಟಾದ, ರಹಸ 
pr) pe ಜಿ 
ಗುಲಾಮ - ಸೇವಕ 
ಗೋಳು - ದುಃಖ 


ಫ್‌ 

ಘಟ್ಟ - ಹಂತ 

ಘೋಷ - ಧ್ವನಿ 

ಘೋಷಣೆ - ಗಟ್ಟಯಾಗಿ ಹೇಳುವುದು 

ಘೋಷ ವಾಕ್ಯ - ಸಂದೇಶವುಳ್ಳ ಒಂದು ನುಡಿ 
ಚ 


ಚಂಜೀಯ - ಸಂಜೆಯ 
ಚಕಮಕಿ - ಜಗಳ, ಘರ್ಷಣೆ 
ಚರ್ಚೆ - ವಾದ 


ಚರ್ಮ ವಾದ್ಯ - ಚರ್ಮದಿಂದ 
ಸಿದ್ಧಪಡಿಸಿರುವ ಸಂಗೀತ ಉಪಕರಣ 


ಚಳುವಳಿ - ಹೋರಾಟ 


ಚಾತುರ್ಯ - ಜಾಣತನ, ಬುದ್ಧಿವಂತಿಕೆ 
ಚಿತ್ತಾರ - ಚಿತ್ರ 

ಚಿಣ್ಣಿದಾಂಡು - ಒಂದು ಬಗೆಯ ಆಟ 
ಚಿಂತಾಕ್ರಾಂತ - ಯೋಚನೆಗೆ ಒಳಗಾದ 


ಚಿಂಪಾಂಜಿ - ಬಾಲವಿಲ್ಲದ ಒಂದು ಜಾತಿಯ 
ದೊಡ್ಡ ಮಂಗ 


ಚೀರು - ಕೂಗು, ಕಿರಿಚುವುದು 


ಜ 
ಜರತಾರಿ - ಜರಿಯಿ೦ದ ಕೂಡಿದ 
ಜಲಚರ - ನೀರಿನಲ್ಲಿರುವ ಪ್ರಾಣಿ 


ಜಲಪಾತ - ಮೇಲಿನಿಂದ ಕೆಳಗೆ ನೀರು 
ಧುಮುಕುವುದು 


ಜಾತ್ರೆ - ಉತ್ಸವ, ಹಬ್ಬ. ಪರಿಸೆ 
ಜಿಗಿ - ನೆಗೆ, ಹಾರು 


ಜೋಳಿಗೆ - ಹೆಗಲಿಗೆ ಹಾಕುವ ಬಟ್ಟೆಯ 
ಚೀಲ 


ಜಂಭ - ಅಹಂಕಾರ, ಸೊಕ್ಕು 


ರು 


4 


ರುರಿ - ಹರಿದು ಬರುವ ಇಲ್ಲವೇ ಒಸರುವ 
ನೀರಿನ ಪವಾಹ 


ರೋಂಕಾರ - ದುಂಬಿಗಳ ಧ್ದನಿ 
ತ 


ತಗಡು - ತೆಳುವಾದ ಲೋಹದ ಹಾಳೆ 
ತಪಸ್ಸು - ಧ್ಯಾನ 

ತಳ್ಳು - ನೂಕು, ದೂಡು 

ತಳಿರುತೋರಣ - ಚಿಗುರಿನ ಎಲೆಗಳ ಮಾಲೆ 
ತಾಕು - ತಾಗು 


ತಾಣ - ನೆಲೆ, ಬೀಡು, ಸ್ಥಾನ 
ತಿವಿಯು - ಚುಚ್ಚು ಇರಿಯು 
ತುತ್ತೂರಿ - ಓ೦ದು ಬಗೆಯ ಊದುವ ವಾದ್ಯ 


ತೂರಿಸು - ದೂರಕ್ಕೆ ಹರಡಿಸುವುದು, 
ಧಾನ್ಯವನ್ನು ಗಾಳಿಗೆದುರಾಗಿ ಸುರಿಸುವುದು, 
ಚೆಲ್ಲುವುದು 


ತೆರ - ರೀತಿ 
ತೆರಿಗೆ - ಕಂದಾಯ, ಕರ, ಸುಂಕ 
ತೊಯ್ಯು - ಒದ್ದೆಯಾಗು, ನೆನೆ 
ತೊಲೆ - ಮರದ ದಿಮ್ಮಿ 
ತೋಪು - ಮರಗಳ ಗುಂಪು 
ತ್ಯಜಿಸು - ಬಿಡು 

ತಂಡ - ಗುಂಪು. ಸಮೂಹ 

ಥ 


0 


ಥಟನೆ - ಕೂಡಲೆ, ತಕಣ 
ಊ ೦ 
ದ 


ದೂತ - ಸುದ್ದಿಯನ್ನು ಕೊಂಡು ಹೋಗುವ 
ವನು, ಸೇವಕ 


ದೃಢ ಸಂಕಲ್ಪ - ನಿರ್ಧಾರ 
ದೇವರ ಗುಡ್ಡ - ದೇವರ ಭಕ್ತ 
ದೇಶದಾದ್ಯಂತ ಡಾ; ದೇಶದಲ್ಲೆಲ್ಲಾ 
ದೊರೆ - ರಾಜ, ಅರಸ 
ದಂಡ - ಜುಲಾನೆ, ಶಿಕೆ 

೬ ೦ 
ದಂಡೆ - ದಡ, ಹೂವಿನ ಸರ 


ಧ 
ಧರಿಸು - ತೊಡಿಸು 
ಧರೆ - ಭೂಮಿ 
ಧಾವಿಸು - ವೇಗವಾಗಿ ಚಲಿಸು, ಓಡಿ ಬರು 


ಧಿಕ್ಕರಿಸು - ತಿರಸ್ಕರಿಸು 


ಧೀಮಂತಿಕೆ - ಬುದ್ಧಿವಂತಿಕೆ, ಜಾಣ್ಮೆ 


ಧೀರ - ಶೂರ, ಧೈರ್ಯವಂತ 

ಧುಮುಕು - ಕೆಳಗೆ ಹಾರು, ಜಿಗಿ 

ಧೃತಿಗೆಡು - ಧೈರ್ಯಗುಂದು 

ಧ್ವಜಸ್ತಂಭ - ದ್ವಜ ಹಾರಿಸುವ ಕಂಬ 
ನ 

ನಭ - ಆಕಾಶ, ಆಗಸ 

ನಯ - ನುಣುಪು 

ನಯನ - ಕಣ್ಣು 

ನಸುಕು - ಮುಂಜಾನೆ 

ನಳ - ನಲ್ಲಿ 

ನಿನಾದ - ಧ್ವನಿ 

ನಿರ್ಮಾಣ - ರಚನೆ 

ನಿಮಿರು - ನೆಟ್ಟಗೆ ನಿಲ್ಲು 

ನಿಯಂತ್ರಣ - ಹತೋಟಿ, ಹಿಡಿತ 

ನಿರಾಯುಧ - ಆಯುಧವಿಲ್ಲದೆ 


ನಿವಾರಿಸು - ಹೋಗಲಾಡಿಸು, ಪರಿಹರಿಸು 
ನೇತೃತ್ವ - ನಾಯಕತನ, ಮುಂದಾಳುತನ 
ನಿಂದನೆ - ದೂಷಣೆ 

ಪ 


ಪಕ್ಕ — ಹಣ್ಣಾದ. ಚೆನ್ನಾಗಿ ಜರದ, 
ಪ 


pe 


ರಿಪೂರ್ಣವಾದ 


ಟ್ವಿಕೆಗಳು - ಮರ, ಕಲ್ಲು, ಲೋಹ 
ಮುಂತಾದವುಗಳಿಂದ ರಚಿಸಿದ ಪಟ್ಟಿಗಳು 


ಪಣತೊಡು - ಪ್ರತಿಜ್ಞೆ ಮಾಡು 

ಪತಾಕೆ. - ಬಾವುಟ. ಧ್ವಜ 

ಪರಂಪರೆ - ಹಿಂದಿನಂದ ಬಂದ ಪದ್ಧತಿ, 
ಪರಿ - ರೀತಿ 

ಪರಿವರ್ತನೆ - ಬದಲಾವಣೆ, ಮಾರ್ಪಾಟು 
ಪರಿಶೀಲಿಸು - ಸೂಕ್ಷ್ಮವಾಗಿ ಗಮನಿಸು, 
ಸೂಕ್ಷ್ಮವಾಗಿ ನೋಡು 

ಪಾದಚಾರಿ - ಕಾಲುನಡಿಗೆಯಲ್ಲಿ ಸಾಗುವವನು 


ಪುಟಿದೇಳು - ಮೇಲಕ್ಕೆ ಚಿಮ್ಮು ಮೇಲಕ್ಕೆ 
ಹಾರು 


ಪೇಳು - ಹೇಳು 
ಪೌರಾಣಿಕ- ಪುರಾಣ ಕಥೆಗಳಿಗೆ ಸಂಬಂಧಿಸಿದ್ದು 


ಪಾಂಡಿತ್ಯ — ಎದ್ದತ್ತು. ಜ್ಞಾನ 


ಲಿತ - ರೂಢಿಯಲ್ಲಿರುವ 
ಭಟಿಸು - ವಿರೋಧಿಸು 
ಕ್ಸ - ಕಾಣಿಸು 
ಪ್ರಭಾತಪೇರಿ - ಬೆಳಗಿನ ಜಾವದಲ್ಲಿ ನಡೆಸುವ 
ಮೆರವಣಿಗೆ 
ವೇಶಿಸು - ಒಳಗೆ ಹೋಗು 


ಸಂಗ - ಯಕ್ಷಗಾನ ಬಯಲಾಟಗಳಲ್ಲಿರುವ 
ಕಥಾನಕ 


ದ - ಕೀರ್ತಿಶಾಲಿ, ಖ್ನಾತ 
ಓ ಸ್ರಿ 


೦ಗಣ - ಅಂಗಳ 
ಪ್ರೇರಿತ - ಪ್ರಚೋದಿತ 
ಫಲಕ - ಬರೆಹದ ಹಲಗೆ 
ಬ 


ಬಲಿದಾನ - ತಾಯಿನಾಡು ಮತ್ತು ನಾಡ 
ಜನರ ಒಳಿತಿಗಾಗಿ ಮಾಡುವ ಜೀವದಾನ 


ಬಳಸು - ಉಪಯೋಗಿಸು, ಸುತ್ತುಗಟ್ಟು 


ಬಳುಕು - ಅತ್ತಿತ್ತ ಬಾಗು, ಓಲಾಡು, 
ತೊನೆದಾಡು 


ಬಾನು - ಆಕಾಶ 


ಬೀರು - ಹಂಚು, ವಿತರಿಸು 


ಬೀಸಣಿಕೆ - ಗಾಳಿ ಬೀಸಿಕೊಳ್ಳಲು ಬಳಸುವ 
ಒಂದು ಸಾಧನ 


ಬೇಜವಾಬ್ದಾರಿ - ಜವಾಬ್ದಾರಿ ಇಲ್ಲದಿರುವಿಕೆ 
ಬೋಳಾಗು - ಬರಿದಾಗು 
ಬಂಡೇಳು - ದಂಗೆ 
ಬಿಂದಿಗೆ - ಕೊಡ 
ಖು 
ಭವನ - ದೊಡ್ಡ ಮನೆ 
ಭಸ್ಮ - ಬೂದಿ 
ಭಾಜನ - ಪಾತ್ರರಾದ, ಅರ್ಹರಾದ 
ಭಾವಚಿತ್ರ - ವ್ಯಕ್ತಿಯ ಚಿತ್ರ 
ಭಾನು - ಸೂರ್ಯ 
ಭಿತ್ತಿಪತ್ರ - ಪ್ರಚಾರಕ್ಕಾಗಿ ಗೋಡೆಗಳಿಗೆ 


ನ್ನ 


ಭೋರ್ಗರೆ - ನೀರು ಪ್ರವಹಿಸುವಾಗ ಅಥವಾ 
ಹರಿಯುವಾಗ ಉಂಟು ಮಾಡುವ ಸದ್ದು 


ಭಂಗಿ - ನಿಲುವು 


ಮಧುರ-ಇಂಪಾದ 

ಮನಸೆಳೆ - ಮನಸನ್ನು ಆಕರ್ಷಿಸು 
ಮನಸೋಲು - ಮರುಳಾಗು 
ಮನೆಮಾತು - ಎಲ್ಲರಿಗೂ ತಿಳಿದ ವಿಷಯ 
ಮನೋಹರ - ಬಹುಸುಂದರವಾದ 


ಮರ ಕೋತಿಆಟ - ಮರವನ್ನು ಹತ್ತಿ ಇಳಿದು 
ಆಡುವ ಆಟ 


ಮಲೆ - ಬೆಟ್ಟ 

ಮಾರ್ಗದರ್ಶನ - ದಾರಿತೋರುವುದು 
ಮಾರು - ಎರಡು ಕೈಗಳನ್ನು ಅಡ್ಡಲಾಗಿ 
ಚಾಚಿದಷ್ಟು ಉದ್ದ 

ಮಾಲೀಕ - ಯಜಮಾನ, ಒಡೆಯ 
ಮಿತವಾಗಿ - ಅಗತ್ಯಕ್ಕೆ ತಕ್ಕಷ್ಟು 

ಮಿಶ್ರಿತ -ಕೂಡಿದ 

ಮುಕ್ತ ಕಂಠ - ನೇರವಾಗಿ. ಹೇಳುವುದು 
ಮುಗ್ಧ - ಮೋಸವನ್ನು ತಿಳಿಯದ 
ಮುಗಿಬೀಳು - ಕವಿಯು, ಮುತ್ತುವುದು 
ಮುಗಿಲು - ಮೋಡ 

ಮೂದಲಿಸು - ಹಂಗಿಸು, ಹೀಯಾಳಿಸು 


ಮೃಗಾಲಯ - ಪ್ರಾಣಿ, ಪಕ್ಷಿ, ಹಾವುಗಳನ್ನು 
ಪ್ರದರ್ಶನಕ್ಕಾಗಿ ಕೂಡಿಡುವ ಸ್ಥಳ 


ಮೊಕದ್ದಮೆ - ಆಪಾದನೆಯನ್ನು ಆಧರಿಸಿ 
ಆಪಾದಿತನ ಮೇಲೆ ಆರೋಪ ಪಟ್ಟಯನ್ನು 
ಸಿದ್ಧಪಡಿಸುವುದು 

ಮೌಖಕ - ಬಾಯ್ದೆರೆ 


ಮುಂಡಾಸು - ಪೇಟ, ರುಮಾಲು 


ರ 


ರಾಷ್ಟ್ರ ನಾಯಕರು - ದೇಶ ಸೇವೆ ಮಾಡಿದವರು 


ರಾಷ್ಟಾದ್ಯಂತ - ದೇಶದಲ್ಲೆಲ್ಲಾ 
ರಾಷ್ಟೀಯ ಹಬ್ಬ - ದೇಶಕ್ಕೆ ಸಂಬಂಧಿಸಿದ 
ಹಬ್ಬ 


ರೊಚ್ಚಿಗೇಳು - ಕೋಪಗೊಳ್ಳು 


ರಂಗಸ್ಥಳ - ನಾಟಕ, ನೃತ್ಯ, ಯಕ್ಷಗಾನ, 


ಬಯಲಾಟ, ಮೊದಲಾದುವುಗಳನ್ನು 
ಪ್ರದರ್ಶಿಸುವ ವೇದಿಕೆ ಅಥವಾ ಸ್ಥಳ 


ರಂಗವಲ್ಲಿ - ಕಲ್ಲಿನ ಪುಡಿ ಇಲ್ಲವೇ ಹಿಟ್ಟು 
- ಮೊದಲಾದುವುಗಳಿಂದ ನೆಲದ ಮೇಲೆ 
ಮಾಡಿದ ಅಲಂಕಾರ 


ಲ 


ಲಕ್ಷ ತ ಗಮನ 
ಲಭಿಸು - ದೊರಕು, ಸಿಗು 
ಲಯ - ಸಂಗೀತ ನೃತ್ಯ ಕಾವ್ಯಗಳಲ್ಲಿರುವ ಗತಿ 


ಲಾಠಿ - ಬಿದಿರಿನ ಕೋಲು ಸನಿಹ - ಹತ್ತಿರ, ಸಮೀಪ 
ಲೂಟಿ - ದೋಚು ಸಮರ ೬ ಯುದ 
ದಿ 


ಲೇಖನ - ಬರವಣಿಗೆ, ಬರೆಹ ಸಮವಸ - ಒಂದೇ ರೂಪದ ಉಡುಪು 


ಗು 
ಲಾಂಛನ - ಗುರುತು, ಮುದ್ರೆ, ಚಿಹ್ನೆ ಸಂದಿ - ಅನುಕ್ರಮ, ಪಾಳಿ 


ವ ಸರಾಗವಾಗಿ - ಸುಲಭವಾಗಿ 


ವಲಸೆ - ಜನರು ತಮ್ಮ ಅಗತ್ಯಕ್ಕೆ ತಕ್ಕಂತೆ | ಸಲಹೆ - ಸೂಚನೆ 
ಊರಿಂದ ಊರಿಗೆ ವಾಸಿಸಲು ಹೋಗು _ಟ್ಟ್ಯೂ _ ಈಟಿ, ಉದ್ದವಾದ ಸರಳು 


ವುದು, ಒಕ್ಕಲು ಹೋಗುವುದು. 
ವಿಜೇತರು - ಗೆದ್ದವರು 
ವಿನ್ಯಾಸ - ರಚನೆ 


ಸಹನೆ - ತಾಳ್ಮೆ 
ಸಾಧಕರು -.ಕಾರ್ಯ ಸಾಧನೆ ಮಾಡಿದವರು 


ಸಾಧ್ಯತೆ - ಆಗಬಹುದಾದದ್ದು, 
ವಿಭೂತಿ - ಬೂದಿ, ಭಸ್ಮ ಸಾಧ್ಯ ು 


ವ್ಯಕ್ತ - ಮರ 

೦ 

ವೈಖರಿ - ರೀತಿ, ಶೈಲಿ 
ಶ್ರ 


ಶಾಂತಗೊಳಿಸುವಿಕೆ 
ಬೆಟದ ತುದಿ 
ಊ 
ಬರಿದಾದುದು, ಇಲ್ಲವಾದುದು 


ಸಿಂಗರಿಸು - ಅಲಂಕರಿಸು 

ಸ್ಪರ್ಧೆ - ಪಂಥ 

ಸ್ವಾತಂತ್ಯ ಚಳುವಳಿ ಸ್ಥಾತಂತ್ರ್ಯಕ್ಕಾಗಿ ಜನರು 
ಮಾಡಿದ ಸತ್ಯಾಗ್ರಹ 


ಸ್ವಂತಿಕೆ - ತನ್ನದೇ ಆದ ಖಾಸಗಿ 
ಹ 


ಹರಸು- ಆಶೀರ್ವದಿಸು 


ಹವಳ - ಒಂದು ಜಾತಿಯ ಕೆಂಪು ಮಣಿ 


ಹಸೆ- ಶುಭಕಾರ್ಯಗಳಿಗೆ ಹಾಕುವ ಆಸನ 
ಹಾದಿ - ದಾರಿ 
ಹುಟ್ಟುಹಾಕು- ಸಾಪಿಸು 

ಛಿ 
ಹೊಯ್‌ - ಹೊಡೆ 
ಹೋರಾಟ- ಜಗಳ, ಕಾಳಗ 
ಹೌಹಾರು- ಬೆಚ್ಚಿಬೀಳು, ಗಾಬರಿ 
ಹಂಚಿಕೊಳ್ಳು- ಪಾಲುಮಾಡು, ವಿತರಿಸು 


ಹಿಂದಕೆ 


೬ ಬ ಶ್ರ 


ಹೋಗುವುದು 


ಳ್‌ 


